UNIVERSAL 
LIBRARY 
WN 


OU 20085 


AdVddl | 
IVSHAINN 


ಶ್ರೀಕಂಠಮಾಲೆ ೨--ವಿಶ್ವಸಾಹಿತ್ಯಮಾಲೆ ತಿ 


(ಹೊಂಗನಸುಗಳು, 


ಕನ್ನಡಮೆನಿಪ್ಪಾನಾಡು ಚೆಲ್ವಾಯ್ತುು 
--ಆಂಡಯ್ಯ 


| ೨4 


ಶ್ರೀಕಂಠಮಾಲೆಯ ಸಂಪಾದಕರು 


೧. ಈ. ನೆ. ರಾಘವಾಚಾರ್ಯ 
೨. ತೀ, ನಂ, ಶ್ರೀಕಂಠಯ್ಯ 
ತಿ, ಜಿ. ಹನುಮಂತರಾವ್‌ 


ಬೆರೆ, ಹನ್ನೆರಡು ಆಣೆ 


ಪ್ರಕಾಶಕರು: 
ವಿ ಶ್ರ ಸಾಹಿ ತೈ 
ಮೈಸೂರು 


ಆರಾಧನ 

ಹೊಸಗನ್ನಡ ಸಾಹಿತ್ಯದ ಆದ್ಯಪ್ರವರ್ತಕರಲ್ಲಿ ಒಬ್ಬರಾದ ಶ್ರೀ ಬೆಳ್ಳೂರ ಮೈಲಾರ 
ಶ್ರೀಕಂಠಯ್ಯನವರ ಕೃತಿಗಳನ್ನು ಒಂದು ಮಾಲೆಯಾಗಿ ಪ್ರಕಟಿಸುವ ಈ ಸಂದರ್ಭದಲ್ಲಿ 
ಗೆಳೆಯ ಶ್ರೀ ಕ. ವೆಂ. ರಾಘವಾಚಾರ್ಯರು ಗುರುವರ್ಯರ " ಹೊಂಗನಸುಗಳು 
ಬಂಬ ಈ ಕನಿತಾಸಂಕಲನಕ್ಕೆ ನಾನೊಂದು ಮುನ್ನುಡಿ ಬರೆಯಬೇಕೆಂದು ಸೂಚಿಸಿ 
ಬಾರಿ, ಗೆಳೆಯರ ಈ ಸ್ತುತ್ಛ ಉದ್ಯಮದಲ್ಲಿ ಜೊತೆಗೆ ನಿಲ್ಲುವುದು ನನಗೆ ಒಂದು ಹೆಮ್ಮೆ 
ಮತ್ತು ಸಂತೋಷ, ಆದಕಾರಣ ಇಲ್ಲಿ ಗುರುಗಳ ಆರಾಧನೆಯ ದೃಷ್ಟಿಯಿಂದ ನಾಲ್ಕು 
ಮಾತನ್ನು ಒರೆದಿದೇನೆ, 

ಶ್ರೀಕಂಠಯ್ಯನವರ: ನನಗೆ ಪಾಠಹೇಳಿದ ಗುರುಗಳು, ಹದಿನೇಳು ವರ್ಷದ 
ತರುಣ ನಾನು ಮೆಟ್ರಿಕ್ಯುಲೇಸನ್‌ ಪರೀಕ್ಷೆ ಯಲ್ಲಿ ತೇರ್ಗಡೆಹೊಂದಿ ಮೈಸೂರಿನ 
ಮಹಾರಾಜಾ ಕಾಲೇಜಿನಲ್ಲಿ ಎಫ್‌.ಎ. ತರಗತಿಯಲ್ಲಿ ಓದುತ್ತಿದ್ದೆ ನ... ಆಗ ಇವರು 
ಎಂ.ಎ, ಮತ್ತು ಬಿ.ಎಲ್‌, ಪರೀಕ್ಷೆ ಗಳನ್ನು ಮುಗಿಸಿ ನಮ್ಮ ಕಾಲೇಜಿಗೆ ಇಂಗ್ಲಿಷ್‌ 
ಕನ್ನಡ ಬಿರಡರ ಲಕ್ಕ ರರ್‌ ಆಗಿ ಒಂದರು. ಅಗಲೇ ಇವರಿಗೆ ತುಂಒ ಓದಿದವರು 
ಎಂಬ ಕೀರ್ತಿ ಬಂದಿತ್ತು; ಕನ್ನ ಡದಲ್ಲಿ ಆಸಕ್ತಿ ಉಳ್ಳವರೆಂದೂ ಪ್ರತೀತಿ ಬರಿಯ 
ಕನ್ನ ಡದ ಉಸಪಾಧ್ಯಾಯನಿಗೆ ಬಹಳ ಮರ್ಯಾದೆ ದೊರೆಯುವುದು ಸಾಧ್ಯವಲ್ಲದ 
ಕಾಲ ಅದು. ಆದಕಾರಣ ಇವರನ್ನು ಇಂಗ್ಲಿಷ್‌ ಕನ್ನಡ ಎರಡರ ಉಪಾಧ್ಯಾಯ 
ರೆಂದು ನೇಮಿಸಿದ್ದರು. ಪಾಠ ಹೇಳುವ ಕೆಲಸಕ್ಕೆ ಹೊಸಬರಾದರೂ ಶ್ರೀಕಂಠಯ್ಯ 
ನವರು ಬಂದ ದಿನದಿಂದಲೆ ವಿದ್ಯಾರ್ಥಿಗಳ ವಿಶ್ವಾ ಸವನ್ನು ಗಳಿಸಿದರು. ಏನ್ಸಿದಿದ್ದರೂ 
ತನ್ನ ಕೆಲಸದಲ್ಲಿ ಅವರಿಗಿದ್ದ ಶ್ರದ್ಧೆ ಅವರನ್ನು ಶಿಕ್ಷಣ ವೃತ್ತಿಯಲ್ಲಿ ಶಿಖರಕ್ಕೆ ಕರೆ 
ದೊಯ್ಯುವಂತಿದ್ದಿತು. ಇನ್ನು ಆ ಶ್ರದ್ಧೆಗೆ ಸಮನಾಗಿ ಪಾಂಡಿತ್ಸ, ಅದಕ್ಕ ಸರಿಯಾಗಿ 
ವಿದ್ಯಾರ್ಥಿಗಳಲ್ಲಿ ವಾತ್ಸಲ್ಯ, ಇದ್ದ ವೆಂದ ಮೇಲೆ ಇವರ ಜೊತೆಗೆ ನಿಲ್ಲಬಲ್ಲ ಉಪಾಧಾ 
ಯರ ಸಂಖ್ಯೆ ಬಹು ಸಣ್ಣದೇ ಸರಿ. ಶ್ರೀಕಂಠಯ್ಯ ನವರು ಕೊನೆಯವರೆಗೂ ಜ್ಞಾ ಫೆ 
ವಿತರಣಕಾರ್ಯದಲ್ಲಿ ಇದೇ ಶ್ರ ದೆ ಉಳ್ಳವರಾಗಿದ್ದರು. ಅದರಿಂದಲೇ ಅವರು 
ಮೈಸೂರಿನಲ್ಲಿ ಕೆಲಸದಿಂದ ನಿವೃತ್ತರಾದ ಮೇಲೆ ಗೆಳೆಯರ ಒತ್ತಾಯಕ್ಕೆ ತಲೆಬಾಗಿ 


iV 

ಧಾರವಾಡಕ್ಕೆ ಒಂದು ಕಾಲೇಜಿನ ಅಧ್ಯಕ್ಷ ರಾಗಿ ಸಾರಿದರು. ಆ ಉಸಿರಿಗೆ ಪಾಠ ಹೇಳಿ 
ಹೇಳಿ ತೃಪ್ತಿಯಿಲ್ಲ; ಪರ್ಯಾಯವಾಗಿ, ಒಂದು ಪಾಠವನ್ನು ಹೇಳುತ್ತಿರುವಾಗಲೆ 
ಅವರು ದೇಹವನ್ನು ನೀಗಿದರು. 

ಸಹಜವಾದ ಶಿಕ್ಷಕ ಮನೋಧರ್ಮದೊಂದಿಗೆ ಶ್ರೀಕಂಠಯ್ಯನವರು ಕವಿ 
ಮನೋಧರ್ಮವನ್ನೂ ಪಡೆದಿದ್ದರು. ಕಾಲೇಜಿನಲ್ಲಿ ಒಂದಲ್ಲ ಒಂದು ಕಾರಣದಿಂದ 
ಇವರು ತಮ್ಮ ಪ್ರೀತಿಯ ಆಂಗ್ಲ ಕವಿತೆಗಳನ್ನು ನಮಗೆ ಪರಿಚಯ ಮಾಡಿಕೊಡು 
ತ್ರಿದ್ದರು. ನಮ್ಮ ತರಗತಿಗೆ ಕನ್ನಡ ಭಾಷಾಂತರದ ಪಾಠ, ಇವರು " Fame is 
the spur that the clear spirit doth raise” ವಂದು ಮೊದಲಾಗುವ 
Lycidas ಕಾವ್ಯದ ಸಂಕ್ರಿಗಳನ್ನೊ “ Earth has not anything to show 
more fair” ಎಂದು ಮೊದಲಾಗುವ ವರ್ಡ್ಸ್‌ವತ್‌ ೯ ಕವಿಯ ಅಸ ಸ ಸಟ್ಟೆದಿಯನ್ನೊ 
ಬರೆಯಿಸುವರು, ಭಾಷಾಂತರಮಾಡಿ ಎನ್ನು ವರು. ವಿದ್ಯಾರ್ಥಿಗಳು ತಿರಿಜಿ ಮುರಿಸಿ 
ಮಾಡಿ ಎದುರಿಗಿಟ್ಟಿ ಭೀಕರ ಶಬ್ದ ಕೋಲಾಹಲಗಳನ್ನು ತಾಳ್ಮಯಿಂದ ನೋಡು 
ವರು, ಸಾವಧಾನವಾಗಿ ತಿದ್ದುವರು, ಉಪಾಯವಾಗಿ ತಮಗೆ ತೋರಿದ ಪದಗಳನ್ನೂ 
ವಾಕ್ಯಗಳನ್ನೂ ಸೂಚಿಸುವರು. ಕನ್ನಡಕ್ಕೆ ಇಂಗ್ಲಿಷ್‌ ಸಾಹಿತ್ಯದಿಂದ ಆಗ 
ಬೇಕಾದುದು ಬಹಳ ಇದೆಯೆನ್ನು ವುದು ಎಂದಿನಿಂದಲೂ ಇವರ ನಂಬಿಕೆ, ಅದು ಈ 
ರೀತಿಯಲ್ಲಿ ರೂಪ್ರಗೊಳ್ಳುತ್ತಿತ್ತು. ಆ ಸುಮಾರಿನಲ್ಲೆ ಇಂಗ್ಲಿಷ್‌ ಭಾವಗೀತೆ ಕೆಲವನ್ನು 
ಅನುವಾದಿಸಿ ಇವರು ಕರ್ಣಾಟಕ ಗ್ರಂಥಮಾಲೆಯಲ್ಲಿ ಪ್ರಕಟವಾಗಲು ಕೊಟ್ಟರು. 
ಆದರೆ ಇದು ನಮಗೆ ಆಗ ತಿಳಿಯದು. 

ಶಿಕ್ಕಕ ಮತ್ತು ಕವಿಯ ಮನೋಧರ್ಮದೊಂದಿಗೆ ಶ್ರೀಕಂಠಯ್ಯನನರಲ್ಲಿ 
ತೀವ್ರವಾದ ಸೃದೇಶಾಭಿಮಾನ, ಅದರ ಅಂಗವಾಗಿ ಕನ್ನ ಡನಾಡನ್ನು ಕುತ 
ಪ್ರಭತಳ್ಳಿ ಇದ್ದುವು. ಕನ್ನ ಡವೆಂದು ಬಹಳ ಮಾತಿನಾಡಿದರೇ, ಜಂಗ್ಲಿ ಹಿನಲ್ಲಿ ಯೋಗ್ಯತೆ 
ಸಾಲದ್ದ ರಿಂದ ಈ ಮನುಷ್ಯ ಕನ್ನಡಕ್ಕೆ ತಿರುಗಿದ್ದಾನೆ ಬಂದು ಹೇಳುವ ಕಾಲ ಅದು. 
ಈ ಕಾರಣದಿಂದ ಶ್ರೀಕಂಠಯ್ಯನವರು ಮೊದಲು ಆಂಗ್ಲಭಾಷೆಯಲ್ಲಿ ತಮಗಿದ್ದ 
ಅಸಾಧಾರಣ ಪ್ರಭುತ್ವವನ್ನು ಸ್ಥಾಪಿಸುವುದು ಆವಶ್ಯಕವಾಗಿತ್ತು. ಕನ್ನ ಡಕ್ಕ 
ಫೆಲಸಮಾಡಬೇಕು ; ಆದರೆ ಅದು ಕಡಮೆ ಜಾತಿಯ ಜನರ ಕೆಲಸ ಎಂಬ ಹೀನಾ 
ಯಕ್ಕೆ ಗುರಿಯಾಗಬಾರದು, ಈ ಆಕಾಂಕ್ಷೆ ಯಿಂದ ಶ್ರೀಕಂಠಯ್ಯನವರು ಆಗ 


Vv 


ನಡಸಬೇಕಾಗಿ ಬಂದ ಕ್ಷ ರಧಾರಾವ್ರತದ ಕಷ್ಟ ಅವರಿಗೇ ಗೊತ್ತು. ಹದಿನೈದು 
ವರ್ಷ ಒಂದು ಸಮನಾಗಿ ದಕ್ಷ ತೆಯಿಂದ ಇಂಗ್ಲಿಷ್‌ ಪಾಠವನ್ನು ಕಲಿಸಿದ ಮೇಲೆ 
ಇವರು ಕನ್ನಡದ ಕವಿ ಎಂಬ ಕಾರಣದಿಂದ ಸ್ಕಾನಚ್ಯುತಿಯಾದೀತು ಎಂಬ ಭಯ 
ವಿಲ್ಲದಂತೆ ನಡೆಯುವ ಕಾಲ ಬಂದಿತು. ಕಾಲ ಬಂದಿತು ಏನು, ಇವರು ತಮ್ಮ ಸ್ನ ತ್ಕ 
೮ ಸ್ಥಿತಿಯನ್ನು ಸಂಪಾದಿಸಿದರು. ಮಧ್ಯೆ ಹೆಜ್ಜೆ ತಪ್ಪಿದ್ದರೆ ಕೈಹಿಡಿಯುವ ಜನ 
ಒಬ್ಬರಿರಲ್ಲಿ. ಹೀಗೆ ಏಕಾಕಿಯಾಗಿ ತಮ್ಮ ಆತ್ಮಸಾಕ್ಷಿ ಯ ಹೊರಶು ಬೇರೊಬ್ಬರ 
ಪ್ರೋತ್ಸಾಹವೇ ಇಲ್ಲವೊ ಎಂಬಂಥ ನಿಸ್ಸ ಹೃದಯ ಕ ೀಶ್ರದಲ್ಲಿ ದುಡಿದು ಶ್ರೀಕಂಠಯ್ಯ 
ನವರು ಹೊಸಗನ್ನಡ ಸಾಹಿತ್ಯಕ್ಕೆ ಒಬ್ಬ ನಾಯಕರು ಬೇಕಾಗ.ನ ಹೊತ್ತಿಗೆ 
ಸಿದ್ಧ ರಾಗಿ ಮುಂದೆ ಬಂದರು. 
ನಮ್ಮ ಹೊಸ ಸಾಹಿತ್ಯದಲ್ಲಿ " ಇಂಗ್ಲಿಷ್‌ ಗೀತಗಳು” ಗ್ರಂಥ ತಂದ ಮಾರ್ಪಾ 
ಡನ್ನು ಇಂದು ವರ್ಣಿಸಬೇಕಾಗಿಲ್ಲ. “ ಇಂಗ್ಲಿಷ್‌ ಗೀತಗಳು” ಪ್ರಕಟವಾಗಿ ಈಗ 
ಇಪ್ಪತ್ತನಾಲ್ಕು ವರ್ಷಗಳು ಮುಗಿದಿವೆ. ಅದು ಪ್ರಕಟವಾದ ಗಳಿಗೆ ಅಮೃತಗಳಿಗೆ ; 
ಅದನ್ನು ರಚಿಸಿದ ಹಸ್ತ ಅಮೃತಹಸ್ತ, ಆ ದಿನದಲ್ಲಿ ಬೆಲೆಯುಳ್ಳ ಕವಿತೆ ಹೊಸಗನ್ನ ಡ 
ದಲ್ಲಿ ಏನಿದೆ ಎಂದರೆ ಹಲ ಕೆಲವು ಸಣ್ಣ ಪುಟ್ಟಿ ಕೃತಿ ಸಿಕ್ಕಬಹುದಾಗಿದ್ದಿ ತೇನೊ. ಆದರೆ 
ಅವನ್ನು ಹುಡುಕಬೇಕಾಗಿತ್ತು. ಅದಾದ ನಾಲ್ಕು ವರ್ಷದಲ್ಲಿ ಅದೇನು ಬಳೆಯ 
ಚಿಹ್ನೆ ಕಂಡಿತು! ಅಲ್ಲಿಂದ ಈಜಿನ ಇಪ್ಪತ್ತು ವರ್ಷಗಳಲ್ಲಿ ಎಂಥ ಹುಲುಸು ಬೆಳೆ 
ಬೆಳದಿದೆ! ಅದರಲ್ಲಿ ಅದೆಷ್ಟು ಭಾಗ ಪ್ರತ್ಯಕ್ಷ ವಾಗಿ ಶ್ರೀಕಂಠಯ_ನವರ ಶಿಷ್ಯರಾಗಿದ್ದ 
ವರ ಕೆಲಸ! ನಿಜವಾಗಿ ಶ್ರೀಕಂಠಯ್ಯನವರು ಪುಣ್ಯಾತ್ಮರು. ಕನ್ನ ಡವನ್ನು ಕುರಿತ 
ಅವರ ಆಸೆ ಹರಕೆಗಳು ಅವರ ನಿರೀಕ್ಷೆ ಯನ್ನೂ ತುಂಬುವಷ್ಟು ಫಲಿಸಿದ್ದ ನ್ನ್ನ ಅವರು 
ನೋಡಿದರು. 
ಇನ್ನಷ್ಟನ್ನು ನೋಡಬಹುದಾಗಿದ್ದಿತು. ದೈವ ನಮಗೆ ಅದನ್ನು ಅನು 
ಹಿಸಲಿಲ್ಲ. 
ವಾರ್ಧಕ್ಯವನ್ನು ಕಾಣದೆ ತೀರಿಕೊಂಡರಾದರೂ ಶ್ರೀಕಂಠಯ್ಯನವರು ನಾಡ 
ಜೀವನದಲ್ಲಿ ತಾವು ಮಾಡಬೇಕಾಗಿದ್ದ ಕಾರ್ಯವನ್ನು ಸಮಗ್ರವಾಗಿ ಮಾಡಿ 
ಮುಗಿಸಿದ್ದರು. ಆ ಪಾಂಡಿತ್ಯಕ್ಕೆ, ಆ ಅನುಭವಕ್ಕೆ, ಆ ಪ್ರಾಜ್ಞ ತೆಗೆ ತಕ್ಕಷ್ಟು ) ಕೃತಿ 
ಯನ್ನು ಅವರು ರಚಿಸಲಿಲ್ಲ. ಆದರೆ ರಚಿಸಿದಷ್ಟರಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಪೂರ್ಣಿ 


ಗ್ರ 


vi 

ವಾಗಿ ಪ್ರಕಟಿಸಿದ್ದಾರೆ. ಹಳೆಯದಲರಲ್ಲಿ ಬೆಲೆಯುಳ್ಳ ಸೊಗಸಾದ ಅಂಶವೇನು, ಹೊಸೆ 
ದರಲ್ಲಿ ಲಾಭಕರವಾದ ಕ (ಮಕರವಾದ ಅಂಶನೇನು, ಎಂದು ಸಾವಧಾನದಿಂದ 
ವಿವೇಚಿಸಿ ಇವರು ತಮ್ಮ ಮನಸ್ಸ ನ್ನು ಕಟ್ಟೆ ಕೊಂಡರು. ಜೀವನ ವಾಡಿಕೆಯ 
ಸುಖದೊಂದಿಗೆ ಇವರಗೆ ಬಹು ವಾಡಿಕೆಯದ್ದೂದ ಕೆಲವು ಬೇನೆಗಳನ್ನು ತಂದಿತು. 
ಅದನ್ನು ಇವರು ತಮ್ಮ ವಿದ್ವತ್ತಿನ ಅನುಭವದ ವಿವೇಚನೆಯ ಬಲದಿಂದ ಸಹಿಸಿ 
ಕೊಂಡರು; ಮನಸ್ಸ ನ್ನ್ನ ಹಗುರವಾಗಿ ಉಳಿಸಿಕೊಂಡರು; ಧೀರವಾಗಿ ಬೆಳಸಿಕೊಂಡರು. 
ಹಾಗೆ ಬೆಳೆದ ಮನಸ್ಸು ಇವರ ಕೃತಿಗಳಲ್ಲಿ ಪ್ರಕಟವಾಗಿದೆ. ಇವರ ಕಾವ್ಯದಲ್ಲಿ ಕನ್ನಡ 
ನಾಡ ಪ್ರೇಮ ಇದೆ ಭಾರತ ವರ್ಷದ ಪ್ರೇಮ ಇದೆ, ಸಜ್ಜನರಾದ ಆಂಗ್ಲರನ್ನು 
ಕುರಿತು ವಿಶ್ವಾಸವಿದೆ, ವಿಶ್ವವನ್ನು ಒಳಕೊಳ್ಳುವ ವೈಶಾಲ್ಯವಿದೆ. ಇವರು ವೇದಕ್ಕೆ 
ಶರಣುಹೋದರು ; ಬೈಬಲನ್ನು ಮೆಚ್ಚಿಕೊಂಡರು ಖೊರಾನನ್ನು, ಜಿಂದ್‌ 
ಅವೆಸ್ತ್ಯವನ್ನು ಒಪ್ಪಿ ಅರಿತರು. ಷೇಕ್ಸ್‌ ನಿಯರನ್ನು, ಕಾಲೆ್ಯಲನ್ನು, ಗಯಟಿಯನ್ನು 
ಗುರು ಎಂದರು ; ಕಾಳಿದಾಸ ಪಂಪ ನಾರಣಪ್ಪ ಬಸವಣ್ಣರದ್ಲಿ ತಮ್ಮ ಹಿರಿಯರನ್ನು 
ಕಂಡರು. ಮಾನವನ ಪಾಲಿಗೆ ಬಾಹೃಪ್ರಪಂಚಕ್ಕ ಒಬ್ಬ ಸೂರ್ಯನಿರುನಂತೆ, 
ಅಂತರ್ಲೋಕಕ್ಕೆ ಒಂದು ಜ್ಯೋತಿ ಇರುವುದನ್ನು ಅನುಭವಿಸಿದರು. ನಮ್ಮ ಕಾಲಕ್ಕೆ 
ಒಬ್ಬ ಭಷಿಯಂತೆ ಆದರು ; ಖುಷಿಯಂತೆ ನುಡಿದರು. 

ಅವರ ಈ ಬೆಳವಣಿಗೆಯ ಮೂವತ್ತೈದು ವರ್ಷದ ಆಗಾಗಿನ ಬಯಕೆ ಇಲ್ಲಿ 
ಸೇರಿರುವ ಕವನಗಳಲ್ಲಿ ಕಾಣುತ್ತದೆ. “ ಭರತಮಾತೆಯೆ ಭರತಮಾತೆಯೆ ಎಂದು ನೀ 
ತಲೆಯೆತ್ತುವೆ'' ಎಂದು ಕೇಳಿ ಇವರು "“ ನಿನ್ನ ಹಿಂದಿನ ಭಾಗ್ಯವೆಲ್ಲವ ಮರಳೆ 
ಸಾಧಿಸಿ ಮೆರೆವೆವು, ನಿನ್ನ ಧರ್ಮಾಮೃತವ ಶೋಧಿಸಿ ಬರಡು ಲೋಕಕ್ಕೆರೆನೆವು, 
ದೈವಚಿತ್ತದಿ ನಿಲುವೆವು ಸತ್ತ (ವೆಗೆಯ್ಯುತ ಸಲುವೆವು ”, ಎಂದು ನಮ್ಮ ಇಂದಿನ 
ಭಾರತ ಜನತೆಯ ಪರವಾಗಿ ಮಾತುಕೊಟ್ಟಿರು. ಮೈಸೂರೂ ಉಳಿದ ಕನ್ನ ಡನಾಡೂ 
ಒಂದು ನಾಡು, ಒಂದು ಬಾಳನ್ನು ಬಾಳಬೇಕು ಎಂಬ ತಮ್ಮ ನಂಬಿಕೆಯನ್ನು 
ಸಾರಿದರು ; ಜನದ ಮನಸ್ಸಿನಲ್ಲಿ ಬಿತ್ತಿದರು. ಕನ್ನ ಡಿಗರದೊಂದು ಧರ್ಮವಿದೆ, ಅದರ 
ಗುರುತಾಗಿ ಕನ್ನಡ ಎತ್ತಿ ಹಿಡಿಯುವ ಬಾವುಟವೊಂದಿದೆ ಎನ್ನು ವುದನ್ನು ತೋರಿಸಿ 
ದರು. “ ಸಹ ನಾವವತು ಸಹ ನೌ ಭುನಕ್ತು ” ಎಂದು, “ ಖುತವೊಂದೆ ಗೆಲ್ಲುವುದು 


vii 
ಅನೃತನಲ್ಲು * ವಂದು ಜಪಿಸಿದರು. ಕನ್ನಡ ಜನತೆಗೆ ಹಿರಿಯ ನಡೆ ಹಿರಿಯ ಮಾತಿನ 
ರೀತಿಯನ್ನು ಸೂಚಿಸಿದರು, 
ಜೀವ ಹಿರಿದಾದರೆ ಮಾತು ನಡೆ ಎಂತೂ ಹಿರಿಡೇ. ಶ್ರೀಕಂಠಯ್ಯನವರ ಹಿರಿಯ 
ಜೀವದ ನಡೆನುಡಿಯ ಆದರ್ಶ ನಮ್ಮ ಜನಜೀವನಕ್ಕೆ ಮಾರ್ಗದರ್ಶಕವಾಗಿ ಎಂದಿಗೂ 
ನಿಂತಿರಲಿ. 


ಗನೀಘ್ರರದ ನಿಸ್ಮರಣ, ಬೆಂಗಳೂರು, 
ಸರ್ವಧಾರಿ ಸಂ, ಆಸಾಢ ಬಹುಳ ಶ್ರೀನಿನಾಸ 
ಸೆಪ್ರಮಿ ಬುಧವಾರ, 28-7-48 


ಈ {<< ಹಾ 


[೦ 


೧೦, 
೧೧. 
೧೨. 
೧೩. 
೧೪. 


ಓಳಪಿಡಿ 


, ಭರತಮಾತೆಯ ನುಡಿ 
ಮೈಸೂರು ಮಕ್ಕಳ: 

| ಕನ್ನಡ ಹೆಣ್ಣು 

ಶ್ರೀ ಕೃಷ್ಣ ರಾಜ ಪ್ರಗಾಥ 
| ಕನ್ನ ಡತಾಯ ನೋಟ 


ಕನ್ನ ಡದ ಬಾನುಟಿ 


. ಬಾನ್‌ಕೊಂಡ ಕೃಷ್ಣ ನ್‌ 
೧% 
| ಶ್ರೀ ಜಯನ ಬೆಳಕು 


, ಅರಮನೆಯ ಒಸಗೆ 


ಶುಕ ಗೀತೆ 

ಪ 
ಪಂಪನ ಒರತೆ 
ಧರ್ಮಯುದ್ಧ 
ಶಿಲಪ್ಪ ದಿಗಾರಂ--ಮುನ್ನು ಡಿ 
ಹಾರೈಕೆ 


ಶ್ರೇಯಃಪ್ಪಾ ಪ್ರಾರ್ಥನೆ 


ಪುಟ 


ಗೆ 


ಭರತಮಾತೆಯ ನುಡಿ 


ಭರತಮಾತೆಯೆ, ಭರತಮಾತೆಯೆ, ಎಂದು ನೀ ತಲೆಯೆತ್ತುವೆ? 
ಬಂದು ಲೋಕದ ಜನದ ಹೃದಯದಿ ನಿನ್ನ ಮಹಿಮೆಯ ಬಿತ್ತುವೆ? 
ಎಂದು ಮಲಿನತೆ ನೀಗುವೆ-ಮಗು 


ಳೆಂದು ನುಗುಮುಖವಾಗುವೆ? 


ಯಾರು ಮುಸುಕಿದ ಕಣ್ಣಮಂಜನು ತೆಗೆದು ಬೆಳಕನು ಬಿಟ್ಟಿರೋ, 
ಯಾರು ಜಾಡ್ಯವ ಹರಿಸಿ ನಮ್ಮಲಿ ಹೊಸೆದು ಜೀವವನಿಟ್ಟಿರೋ, 
ಅವರೆ ಕಣ ನು ಹಿರಿವರೇ-ಕುದಿ 


ದವರೆ ಚ ಮುರಿವರೇ ! 


ಧರ ವ ಕಂಡು ಸಾರಿದ ನಿನ್ನ ಪೂರ್ವದ ಖುಷಿಗಳು? 
ತೆಯ ಬದುಕ ಹಾಡಿದ ಸಿ [ ಸತ್ಯದ ಕವಿಗಳು? 
ಎಲ್ಲ ಧರ್ಮದ ಜಸತ 

ರಿಲ್ಲಿ ಜ್ಞಾನದ ಕಣಿಗಳು? 


ಲ್ಲಿ ಕಲೆಗಳ ಬೆಳಸಿ, ಲಕ್ಷ್ಮಿ ಯನೊಲಿಸಿ ನಿಲಿಸಿದ ಧೀರರು? 
ವಿಲಿ ರಾಜ್ಯವ ಕಟ್ಟಿ, ಶಾಂತಿಯ ಪ ರ್ರಜೆಗೆ ಬೀರಿದ ವೀರರು? 
ಎಲ್ಲಿ ಆರರ ರಾಜರು-- ಈ 
ಗೆಲ್ಲಿ ಸಾಹಸ ತೇಜರು? 


ಭರತಮಾತೆಯೆ, ಭರತಮಾತೆಯೆ, ನಮ್ಮ ಹಂಬಲು ಕೇಳದೆ? 
ದೇವಿ, ಮೌನವಿದೇನು, ಭಕ್ಕರು ನಮಗೆ ನೀತಿಯ ಹೇಳದೆ? 
ವಂದು ಮಕ್ಕಳಿಗೊಲಿಯುನೆ-ನುಡಿ, 
ಎಂದು ನಮ್ಮಲಿ ನಲಿಯುವೆ? 


ವಿ 
ನಿನ್ನ ಧರ್ಮದ ದಿವ್ಯಪಥದಲಿ ಬದುಕ ತಿದ್ದದೆ ಹೋದೆವು ; 
ನಿನ್ನ ಸೇವೆಯ ಮರೆತು ನಮ್ಮಲೆ ಹೋರಿ ಸೋತವರಾದೆವು ; 
ನಿನ್ನ ಹೆರರಿಗೆ ಕೊಟ್ಟೆವು-ನೀ 
ನಿನ್ನು ಸಾಕದೆ ಕೆಟ್ಟವು, 
ನಮ್ಮ ಮನೆಯಲಿ ನಾವು ಹೆರರಿಗೆ ದುಡಿವ ತೊತ್ತುಗಳಾದೆವು ; 
ನಮ್ಮ ಹಿರಿಯರ ಪ್ರಣ್ಯಕೀರ್ತಿಯನುಳಿಸಿಕೊಳ್ಳದೆ ಹೋದೆವು; 
ನಮ್ಮ ಬಾಳಿಸು, ಕೂಡಿಸು--ಸಲ 
ಹಮ್ಮ , ಸದ್ಗ ತಿ ನೋಡಿಸು. 


--ಮಕ್ಕಳಿರ, ಅಕ್ಕರೆಯ ಮಕ್ಕಳ, ಹೆತ್ತ ಕರುಳನು ಮರೆನೆನೆ? 
ಸೊಕ್ಕಿ ಸೆಡೆದವರೀಗ ತಿಳಿದಿರಿ ಇನ್ನು ನಿಮ್ಮನು ತೊರೆವೆನೆ? 
ಹೇಳಿ ಎದೆಯಲಿ ಹದಿಯರಿ- ಹೊಸ 
ಆಳ ಬಾಳಲಿ ಹುದಿಯಿರಿ. 


ದೇವ ಸನ್ನಿ ಧಿಯಿಂದ, ಮಕ್ಕಳ, ಮೊದಲು ಧರ್ಮವ ತಂದೆನು ; 
ಜೀವಕಲೆಗಳ ಕಲಿಸಿ ಸುಖದಲಿ ಸೊಬಗ ಬೆಳಸುತ ಬಂದೆನು ; 
ಹಿಮದ ಗಿರಿಯಲಿ ಸುಳಿದೆನು-ಕುಡಿ 
ನಿಮಿರಿ ತೆರೆಗಳ ತುಳಿದೆನು. 


ಹೊಳೆದ ಸತ್ಯವ ಹಿಡಿದು ಮುಂದಕೆ ನೂಕಲಮ್ಮದೆ ಸೆಡೆದಿರಿ ; 
ಹಳದ ನೆಮ್ಮು ತ ಜಾತಿಮತಗಳ ಮದದ ಗುಹೆಯಲಿ ಕೆಡೆದಿರಿ ; 
ಬಯಲ ಬೆಳಕಿಗೆ ಮುಳಿದಿರ- ಸಮ 
ದಯದ ನಡತೆಯ ಹಳಿದಿರಿ. 


ಮತ್ತೆ ಮತ್ತೊಡಹುಟ್ಟಿನೊಲುಮೆಯನೊರೆವ ಗುರುಗಳನಿಳುಹಿದೆ ; 
ಒತ್ತಿ ಗಡಿಗಳ ಹಲವು ನಾಡನು ಬೆಸೆವ ರಾಜರ ಸಳುಹಿದೆ; 
ಮರುಗಿ ಆಗೆಚ್ಚತ್ತಿರಿ-ಮ 
ತ್ಕೊರಗಿ ಮುಸುಕನು ಹೊತ್ತಿರಿ. 


ಪಿ 
ಕಾವಲೊಡೆದೆನು, ಪಡುವ ಕಣಿವೆಯ ತೆರೆದು ಸುರಿದೆನು ದಳವನು ; 
ದೈವಭಕ್ತಿಯ, ಭ್ರಾತೃಧರ್ಮದ, ಧೀರ ಮುಸ್ಲೆಮಕುಳವನು- 
ಚಿಮ್ಮಿ, ಫೆರಳಿಸಿ, ಕಲೆತರು-ಅಹ ! 
ನಿಮ್ಮ ಸಮಕೇ ಮಲೆತರು. 


ತಡಿಗೆ ನೆನೆದೆನು ನನ್ನ ಮನೆತನ ನೇರವಾಗುವ ತೆರವನು, 
ಕಡಲ ರಾಣಿ ಬ್ರಿಟಾನಿಯಳ, ನನ್ನಿ ನಿಯ ತಂಗಿಯ ನೆರವನು ; 
ಗೆಲಿದು ನಾಡನು ಬೆಸೆದಳು--ನೆಲ 
ದೊಲುಮೆಕಟ್ಟನು ಹೊಸೆದಳು. 


ಸಕಲ ಧರ್ಮದ ತಿರುಳ ಹೊರೆದಳು, ಸೆಕಲ ಜ್ಞಾ ನವ ತೆರೆದಳು; 
ಸಕಲ ಸೀಮೆಯ ಬಳಕೆಗೆಳೆದಳು, ಸಕಲ ಕುಶಲವನೊರೆದಳು ;-- 
ಅವಳ ಗುಣವನು ಮೆರೆಯಿರಿ--ಕಳೆ 
ದವಳ ಕೊರತೆಯ ಮರೆಯಿರಿ. 


ಮುರಿಯಲಾಕೆಯ ವ್ರತವನಸುರರ ಮಕ್ಕ್‌ಳುರಿದುರಿದೆದ್ದರು; 
ಹರಡಿ ನೆಲಸಿದ ಮಗಳೆ ರಣುಗರು ತಾಯ ಕಾಯುತ ಬಿದ್ದರು ; 
ಅವರು ಮಡಿದೆಡೆ ಮಡಿಯಿರಿ--ಬಿಡ 
ದವರು ಹಿಡಿದುದ ಹಿಡಿಯಿರಿ. 


ಹಿರಿಯ ಸಿರಿಯೊಕ್ಕ ಲಲಿ ಹೊಕ್ಕಿರಿ, ನಂಟಿನಳಿಯದೆ ಬಲಿಯಿರಿ; 
ಅರುಹಿ, ನಯದಲಿ ಹೋರಿ, ನಂಬಿಸಿ, ಮನೆಯನಾಳಲು ಕಲಿಯಿರಿ, 
ಶಿಷ್ಟಮಾರ್ಗದಿ ನಡೆಯಿರಿ--ನಿ 
0 “ದ್‌ ೦ 
ಮ್ಮಿಷ್ಟಸಿದ್ಧಿಯ ಪಡೆಯಿರಿ. 


ಮರಳಿ ಸುಗುಣರ ಕಾರ್ಯದಕ್ಷರ ಹೆತ್ತು ಕೊರಗನು ತಕ್ಳುವೆ ; 

ಮರಳಿ ಮಹಿಮೆಯ ತೋರಿ ಲೋಕದ ಜನದ ಪೂಜೆಯ ಕೊಳುವೆ ; 
ಮಕ್ಕಳಿರ, ನಿಮಗೊಲಿಯುವೆ--ನಿ 
ಮ್ಮಕ್ಕರೆಗೆ ಮಿಗೆ ನಲಿಯುವೆ. 


೧೯೧೪ 


೪ 


ಧರ್ಮ ಶಾಂತಿ ಸ್ವ ತಂತ್ರವಲ್ಲವೆ ನಮ್ಮ ಹಿರಿಯರ ನುಡಿಗಳು? 
ಧರ್ಮ ಶಾಂತಿ ಸ್ವ ಸ ್ರವೇ ನನ್ನಿನಿಯ ತ ತಂಗಿಯ ಮುಡಿಗಳು ; 
ಕೂಡ ಕೋಕವ ಕಾಯುವ--ಯಶ 
ಗೂಡಿ ಮುಕ್ತಿಗೆ ಹಾಯುವ! 


—ಭರತಮಾತೆಯೆ, ಭರತಮಾತೆಯೆ, ನಿನ್ನ ಮಾತನು ಮರೆಯೆವು ;- 
ಹಿರಿಯ ಬಳಗದ ಕಾರ್ಯಚತುರೆಯ ಸಾಕುತಾಯಿಯ ತೊರೆಯೆವು ; 
ಒಂದೆ ಜನವಾಗಿರುವೆವು- ಒಲಿ 
ದೊಂದೆ ಭಾರವ ಹೊರುವೆವು. 


ನಿನ್ನ ಹಿಂದಿನ ಭಾಗ್ಯ ವೆಲ್ಲವ ಮರಳಿ ಸಾಧಿಸಿ ಮೆರೆವೆವು ; 
ನ್ನ ಧರ್ಮಾಮೃ ky ಶೋಧಿಸಿ ಬರಡು ಲೋಕಕ್ಕೆರೆವೆವು ; 
ದ್ದೆ ಚ ದಿ ನಿಲುವೆವ್ರಸ 
ತ್ಸೈ ವೆಗೆಯ್ಯುತ ಸಲುವಿವು. 


ಮೈಸೂರು ಮಕ್ಕಳು 


ನಿಮ್ಮ ನಾಡಾವುದು? 
ಮೈಸೂರು. 
ನಿಮ್ಮೂರದಾವ್ರದು? 
ಮೈಸೂರು. 
ಕನ್ನ ಡದ ಕಣ್ಣದು, 
ಮೈಸೂರು. 
ನಾಲುಮಡಿ ಕೃಷ್ಣನ 
ಮೈಸೂರು. 


ಅಲ್ಲೆಲ್ಲಿ ನೋಡಿದರು ಬಾನ ಕರೆಯಲಿ ಹದುಗಿ ಕಾರ ಮುಗಿಲಂತಿಹುವು ಬೆಟ್ಟ ಹಬ್ಬಿ ; 
ತೆರೆ ಎದ್ದು ಬಿದ್ದು ಬಹ ಬಯಲಲ್ಲಿ ಹಳ್ಳಿಗಳು, ತಾವರೆಯಕೆರೆ, ತೋಟಿ ಹೊಲದ ಹಸೆರು; 
ಕಾಡಿನಲಿ ನುಸಿಯುತ್ತ, ಕಲ್ಲಿನಲಿ ಮೊರೆಯುತ್ತ, ಮರಳಿನಲಿ ಸುಳಿಸುಳಿದು, 
ಸರಿಯ ದುಮುಕಿ, 
ಪಯಿರುಗಳ ಬದುಕಾಗಿ, ಹೊಳಲುಗಳ ಬೆಳಕಾಗಿ, ಕಣ್ಣು ಗಳ ಬೆರಗಾಗಿ 
ಹರಿವ ಹೊನಲು. 
ಅಲ್ಲಿ ಅರೆಯಲೆಯಾಗಿ ಬಂದು, ನೆಲೆನೆಲೆಯಾಗಿ ನಿಂದು, ಹಲತೆರದಿಂದ ನುಡಿದು, ನಡೆದು, 
ಕಡೆಗೆ ನಾಡೊಂದೆಂದು, ದೊರೆಯೊಬ್ಬ ನಮಗೆಂದು, ಬಾಳ ಬೆಲೆ ಹುದುನೆಂದು 
ಕಲಿತು, ಕಲೆತು, 
ಜಾಣಿನಲಿ, ಜೆಲುವಿನಲಿ, ಸೊಗಸಿನಲಿ, ನಯದಲೌದಾರ್ಯದಲಿ, ಕಾರ್ಯದಲಿ ಕಳಶನೆನಿಸಿ, 
ಮೆರೆಯುತಿಹ ಜನವ ನಾನೇನೆಂಬೆ, ಎಂತು ನಾ ಕನ್ನ ಡಿಗರೈ ಸಿರಿಯ ಬಣ್ಣಿ ಸುನಿನು. 
ಚಿನ್ನದ ನಾಡದು, 
ಮೈಸೂರು. 
ಗಂಧದ ಗುಡಿಯದು, 
ಮೈ ಸೂರು. 


೬ 
ವೀಣೆಯ ಬೆಡಗದು, 
ಮೈಸೂರು, 
ನಾಲುಮಟಿ ಕೃಷ್ಣ ನ 
ಮೈಸೂರು. 
ಅಲ್ಲೊಬ್ಬ ನಮಗಿಹನು ನಾಯಕನು; ಭಕ್ತಿಯಲಿ ನಿಲುನಿಲುಕಿ ಕಣ್ತುಂಬ 
ನೋಡುತಿರಲು, 
ಆನೆಯಂಬಾರಿಯಲಿ ನಸುನಗೆಯನಿಕ್ಕೆಲಕೆ ಬೀರಿ, ಒನರಕ್ಕರೆಯನುಕ್ಕಿ ಸುವನು, 
ಧೀರನಾತನು ; ತುಂಬುಗಾಂಭೀರ್ಯದಲಿ ಸತ್ಯವನೆ ಎತ್ತಿ ನಿಲಿಸುವನು ಪ್ರಜೆಯ ತಂದೆ; 
ಮರೆತು ತನ್ನನು ರಾಜ್ಯಸೇನವೆಯಲಿ, ಸಲಿಸುವನು ಧರ್ಮ ವನು ರಾಜರ್ಷಿ ಕರ್ಮಯೋಗಿ. 
ಬನ್ನಿ ಕೆಳೆಯರ, ನಮ್ಮ ಬಾಳಿಕೆಯ ಕಾಣಿಕೆಯನೊಪ್ಪಿ ಸುವ, ಕೈಕೊಳುವ 


ದೊರೆಯ ಗುರಿಯ ; 
ನೋಹಿಯಾತನದು- ತನ್ನ ರಮನೆಯ ಹಸಗೆಯ್ದು ಬೆಳಗಿದಂತೆಯೆ, ಬೆಳ!) 
ಊರ, ನಾಡ, 
ಹಸಗೆಯ್ತೆ, ಹೊಸಗೆಯೆನೆಂಬೊಲುಮೆ ; ನಾವೆಲ್ಲರಾ ನಾಯಕನ ದಳದಿ 
ದೀಕ್ಷೆ ಪಡದು, 
ಮೀರಿ ಬಳಸುವ ಬನ್ನಿ ಬುದ್ಧಿಯನು ಶ್ರದ್ಧೆಯನು ಕನ್ನ ಡಿಗರೈಸಿರಿಯ 
ಬೆಳೆಯ ಬೆಳಸಿ. 
ಬೆಳೆಯುವ ನಾಡದು, 
ಮೈಸೂರು. 
ಇಳೆಯ ಮಾದರಿಯದು 
ಮೈಸೂರು. 
ಕನ್ನ ಡಿಗನುಸಿರದು, 
ಮೈಸೂರು, 
ನಾಲುವುಡಿ ಕೃಷ್ಣನ 
ಮೈಸೂರು, 


೧೯೨೦. 


ಕನ್ನಡ ಹೆಣ್ಣು 


ಮೊದಲು ತಾಯ ಹಾಲ ಕುಡಿದು, 
ಲಲ ಯಿಂದ ತೊದಲಿ ನುಡಿದು, 
ಕೆಳೆಯರೊಡನೆ ಬೆಳೆದು ಬಂದ 
ಮಾತದಾವ್ರದು-- 
ನಲ್ಲೆಯೊಲವ ತೆರೆದು ತೆಂದ 
ಮಾತದಾವುದು- 


ಸವಿಯ ಹಾಡ, ಕತೆಯ, ಕಟ್ಟಿ, 

ಕಿನಿಯಲೆರೆದು, ಕರುಳ ತಟ್ಟಿ, 

ನಮ್ಮ ಜನರು, ನಮ್ಮ ನಾಡು, 
ಬನಿಸಿತಾನ್ರದು- 

ನಮ್ಮ ತನವಿಗಳೆಂ ಬ ಕೋಡು 
ತಲೆಗದಾವುದು-- 


ಕನ್ನ ಡನುಡಿ, ನಮ್ಮ ಹೆಣ್ಣು, 

ನಮ್ಮ ತೋಟದಿನಿಯ ಹಣ್ಣು; 

ಬಳಿಕ, ಬೇರೆ ಬೆಳೆದ ಹೆಣ್ಣು 
ಬಳಿಗೆ ಸುಳಿದಳು ; 

ಹೊಸದು ರಸದ ಬಳ್ಳಿ ಹಣ್ಣು 
ಒಳಗೆ ಸುಳಿದಳು. 


ಪಡುವ ಕಡಲ ಹೊನ್ನ ಹೆಣ್ಣು ಸ 

ನನ್ನ ಜೀವದುಸಿರು, ಕಣ್ಣು, 

ನಲಿಸಿ, ಕಲಿಸಿ, ಮನವನೊಲಿಸಿ 
ಕುಣಿಸುತಿರುವಳು ; 


೧೯೨೧. 


ಲ 
ಒಮ್ಮೆ ಇವಳು, ಒಮ್ಮೆ ಅವಳು, 
ಕುಜಿಸುತಿರುವಳು. 


ಹೀಗೆ ನನಗೆ ಹಬ್ಬವಾಗಿ, 

ಇನಿಯರಿಬ್ಬರನ್ನು ತೂಗಿ, 

ಇವಳ ಸೊಬಗನವಳು ತೊಟ್ಟು, 
ನೋಡಬಯಸಸಿದೆ ; 

ಅವಳ ತೊಡಿಗೆ ಇವಳಿಗಿಟ್ಟು 
ಹಾಡ ಬಯಸಿದೆ. 


ಬಲ್ಲವರಿಗೆ ಬೆರಗೆ ಇಲ್ಲಿ? 
ಅರಿಯದವರು ನಾಲ್ವರಲ್ಲಿ 
ಕಳೆಯ ಬೆಳಕು ಹೊಳೆಯಲಂದು 
ದಣಿದುಹೋದೆನು. 
ಬಡವನಳಿಲುಸೇವೆಯೆಂದು 
ಧನ್ಯನಾದೆನು. 


ಶ್ರೀ ಕೃಷ್ಟರಾಜ ರಜತಮಹೋತ್ಸವ ಪ್ರಗಾಥ 


೧ 
ಕಾಯಿ, ತಾಯಿ, ಕೃಪೆಯ ತೋರಿ 
ನ ಬ್ರ ನ; 
ಟಿ ದೊಡತಿ, ಹ 


ಬೆಳ್ಳಿ ಬೆಟ್ಟ 
ಬೆಳ್ಳಿಯೊ ಯೊಸಗೆಗೊಸ ಗೆ ಬೀರಿ 
ಕಾಯಿ ಕೃಷ್ಣ ನ 
9 
ಏಳು, ವಾಣಿ, ವೀಣೆದಾಳು, 
ಅಮೃತವಾಣಿಯಿಂದ ಹೇಳು 
ಪುಣ್ಯದರಸು, ಧರ್ಮ ದಾಳು, 
ದೊರೆಯ ಕೃಷ್ಣ vi 
ಹೊನ್ನು ನಡೆಯ, ಹೂನ್ನು ನುಡಿಯ, 
ಕನ್ನಡಿಗರ ವಯಿರಮುಡಿಯ, 
ಒಡೆಯ ಕೃಷ್ಣ ಇ 
₹೭೨ 


೨ 
ಏನು ಅಲಿತಾದ್ರಿಯಲಿ ಬೆಳಕುಗಳುಷೆಗೆ ಕಾಂತಿಯನೀವ್ರವು | 
ಮೇಲಕೇರುವ ಬೆಳಕದಾವುದು ? ಇಳಿವ ಬೆಳಕುಗಳಾವುವು? 
ಆನ ದೇವಿಯರಿವರು ಮೂವರು 7--ಕನ್ನ ಡದ ಸಿರಿಯೊಬ್ಬಳು, 
ಅಕ್ಕ ತಂಗಿಯರಂತೆ ತಬ್ಬುತ, ಕಡಲ ರಾಣಿಯದೊಬ್ಬಳು, 
ಶ್ರೀಭರತಮಾತೆಯದೊಬ್ಬಳು : 

ತನ್ನ ಮಕ್ಕಳ ಬೀರಗನಸುಗಳುಬ್ಬು ತಿರೆ ನಸುನಗುವಲು ; 
ಭರತಮಾತೆ | ಫ್ರೇಮಮಾತಿ! 
ಮಹಿಮೆಯಲಿ ಕಳೆ ಮಿಗುವಳು. 


೧೦ 


ಗೌರಿಯೋಲಗದಿಂದ ಬಂದಳು, ಪೂರ್ಣಕುಂಭವ ತಂದಳು ; 
ದೂರ ವಿನಯದಿ ನಿಂದ ಕನ್ನ ಡಹೆಣ್ಣ ಬಳಿಯಲಿ ನಿಂದಳು; 
ಕಳಶದಿತ್ತಿಂತೆಂದಳು-- 


“ಬಾಳು, ಕನ್ನ ಡದರಸಿ, ಗೌರಿಯ ಕೃಪೆಯ ಸುಧೆಯನು ಚೆಲ್ಲಿಸು 
ಕೃಷ್ಣರಾಜನ ಕೀರ್ತಿ ಹಬ್ಬಿದ ಜೆಲುವುನಾಡನು ಗೆಲ್ಲಿಸು. 
ಕೃಷ್ಣರಾಜನ ಸಿರಿಯ ಮುಡಿಯಲಿ ಸಕಲಭಾಗ್ಯವ ಸಲ್ಲಿಸು, 
ನ್ನ ಬಾಳನು ನಾಡ ಮೇಲ್ಮೆ ಗೆ ಮುಡಿವುಕಟ್ಟಿದ ಧೀರನು. 
ತನ್ನ ಗುರಿಯನು ಬಿಡದೆ ಕೊಳುವನು, ಆತ್ಮಗ.ಣದಲಿ ವೀರನು, 
ಹೋಗು, ಸೊಬಗಿಯೆ, ಬಾಳು ''--ಎಂದಳು. 
ಬಳಿಯ ಕೆಳದಿಯ ಕೈಯ ಕೊಂಡಳು; 


ಮುಗಿಲ ಮರೆಯಲಿ ಸಂದಳು. 


ತ್ಮಿ 
ಮಂಗಳ ಮಸಗಿತು ಮೈಸೂರರಮನೆ; ಸಿಂಗರವಾಯಿತು ಮೈಸೂರು. 
ಕೃಷ್ಣನ ವೈಭವವೆಲ್ಲವ ತೋರುವ, ಸಾರುವ, ಮೀರುವ ಮೈಸೂರು, 
ನಾಲ್ಕಡಿ ಕೃಷ್ಣನ ಮೈಸೂರು. 
ಬೆಟ್ಟಿ ವೊ, ಫೆರೆಯೋ, ಬೀದಿಯೊ, ಬನವೋ, ಮನೆಯೋ, ಮಹಲೋ, ಎಲ್ಲೆ ಲ್ಲ 
ದಟ್ಟಿಗೆ ಕೂಡುವ, ಭಕ್ತಿಯನಾಡುವ, ಹರ್ಷವ ತೋಡುವ ಸವಿಸೊಲ್ಬು, 
ನಾಲ್ಕಡಿ ಕೃಷ್ಣನ ಸವಿಸೂಲ್ಲು. 
ಎಳೆಯರು, ನಾಡಿನ ಬೆಳೆಸಿರಿಮೊಳೆಗಳು, ಆಡಿ, ಪಾಡಿ, ಕುಣಿಕುಣಿದಾಡಿ, 
ಓದುವ ಹಣ್ಣಳು ಗಂಡುಗಳುಲಿವರು, ಸಸಿಯನು ನೆಡುವರು, ಕೊಂಡಾಡಿ, 
ನಾಲ್ಕಡಿ ಕೃಷ್ಣನ ತೊಂಡಾಡಿ. 
ಅರಿವನು ಹರಡುವ, ಸಿರಿಯನು ಬೆಳಸುವ, ಪರಿಪರಿ ಕೃಷಿಯನು ರೂಡಿಸುವ, 
ತನ್ನೊ ೦ದೊಲುಮೆಗೆ ಮರುಗಿಸಿ ಹಲಬಗೆ ನಾಡಿಗರೊಂದೆನೆ ಕೂಡಿಸುವ, 
ಆಡುವ, ಹಾಡುವ, ಬರೆಯುವ, ಕೊರೆಯುವ, ಕಟ್ಟು ವ ಕಳೆಗಳ ಹೂಡಿಸುವ, 
ಹೊಸ ಹೊಸ ತೆರದಲಿ ಮನವನು ಮುಟು ವ ಕವಿಗಳಿಗುತ್ಸ ವಮಾಡಿಸುವ, 


೧೧ 


ಪ್ರೇಮದ ಸ್ವಾಮಿ ಮಿಗೆ, ಕೃಷ್ಣ ಗೆ, ಹಿರಿಯರು ಬಿನ  ಹಗೈೈವರು ತಲೆಬಾಗಿ, 
ನೆಚ್ಚಿನ ಮೆಚ್ಚಿನ ಬಿನ್ನ ನ ಕರಗಿಸೆ, ಹೃದಯವನೆರೆವನು ಮುಡಿಪಾಗಿ, 
ನಾಲ್ಕಡಿ ಕೃಷ್ಣನ ಮುಡಿಪಾಗಿ. 
ಕನ್ನ ಡದೇವಿಯ ಬಯಕೆಯ ಕಳಶದ ಸುಧೆ ಸುರಿದೆತ್ತಲು ಜೆನ್ನಾಯ್ಕು ; 
ಪ್ರೇಮ ಮದ ಸ್ಪಾ ಮಿಯ ಕ ಕೃ ಸ್ಥನ ಭಕ್ಕಿಯ ರಸ ಹರಿದೆತ್ಕಲು ಹೊನ್ನಾಯ್ತು. 
೫೫ ೫೫೭೫ ನಾಡು; 
ಸಿಂಗರದಾ ಕನ್ನ ಡನಾಡು. 
ಪಡುಗಡಲಿನ ತೆರೆ ಮುದ್ದಾಡುವ ತರೆ ಹೊಳೆ ಹಾಲಿಳೆಯುವ ಘಟ್ಟಿದೆಡೆ, 
ಪಂಪನ ರನ್ನ ನ ಪ್ರಟಿವಿಡಿನಿದ ಕಜೆ, ಹಂಪೆಯ ತಾಂಡವವಾಡಿದೆಡೆ, 
ಹೊಯ್ಸಳರೆತ್ತಲು ಕಡಿಯಿಸಿ ನಿಲಿಸಿದ ಗುಡಿಗಳ ಸೊಬಗಿನ ಕಣ್ಣ ಸೆಳೆ, 
ಜಲಜಲನುಕ್ಕುವ ಕಾಲುವೆ ಬಯಲಲಿ ಸಜ್ಜೆಯ ಸಯಿರಿನ ತುಂಬುಚೆಳೆ- 
ಮಂಗಳಮಯ ತಾನೆತ್ಕಲು ನಾಡು, 
ಸಿಂಗರದಾ ಸಿರಿಗನ್ನ ಡನಾಡು. 
ಅತ್ಯ್ಮಲು, ತಾನೆಶೈತೃಲು, ಒನ್ಮು ನ್ಯ  ಒಕ್ಕೊರಲಾಗುತ ಬನ ಕೂಡಿ, 
ನಿರ್ಮಲಜಿತ್ತ ವ್ರ ಪುಣ್ಯ ಚರಿತ್ರನ, ಕ್ಕ ಕೃಷ್ಣ ನ ಹರಸುತ ಒನ ಹಾಡಿ, 
ಬಯ, ಒಯ ಐಎ೦ಬರು, ಬೆಳೆ ಬಾಳೆಂಬರು, 
ನಿನ್ನದು ಕನ್ನ ಡದೆದೆಯೊಲವೆಂಒರು-- 
ಮಂಗಳ ಮನಸಗಿತು ಜು ಧನ್ಯತೆ ಪಡೆಯಿತು ಮೈಸೂರು, 
ಕನ್ನ ಡನಾಡಿನ ಮನ್ನಣೆ ಣೆ ಪಡೆಯಿತು ನಾ ನಾಲ್ಕಡಿ ಕೃಷ್ಣನ ಮೈಸೂರು. 
ಛಿ 
ಎಂತೆ ತೆನ್ನ ಬಗೆ ಹಾರುವುದು ನೆಗೆದು ಸೆಂದು 
ಮೈಸೂರ ಮೊತ್ತಮೊದಲೊಸೆಗೆ ಬೆಳೆದಂದು! 
ಸರಯಿಟ್ಟು ಕಾಡಿದಾ ಖೂಳನನು ಕೊಂದು, 
ಅರಸರರಸಿಯರಲ್ಲ ಹರಸುತಿರೆ, ಬಂದು, 
ಕೈಹಿಡಿದ ರಾಣಿಯನು ನಗುತ ಕರೆತಂದು, 
ಮುದ್ದಾದ ಮೈಸೂರ ತಾವರೆಯ ತಂದು, 


೧೨ 


ದೇವಿ ಚಾಮುಂಡಾಂಬೆಯೆದಿರಿನಲಿ ನಿಂದು, 
ಕೈಮುಗಿದು ಬೇಡಿದನು ಯದುರಾಯನಂದು : 
ಕಾಯಿ, ತಾಯಿ, ಕೃಪೆಯ ತೋರಿ, 
ನಿನ್ನ ಮಗನನು; 
ನಲುಗಿ, ನಿನ್ನ ನೆರಳ ಸೇರಿ 
ನಲಿವ ಹೆಣ್ಣ ನು 
ಧರ್ಮದೊಲವ ನಮಗೆ ನೀಡು, 
ಸತ್ಯ ನಿಲಿಸುನಂತೆ ಮಾಡು, 
ಹಿರಿಯ ಮೈತ್ರಿಗಳನು ಕೂಡು, 
ಕರುಣದಿಂದ ಬಿಡದೆ ನೋಡು, 
ಕಾಯಿ, ತಾಯಿ, ನಮ್ಮ ನಾಡು, 
ನಮ್ಮ ಮನೆಯನು, 
ನಡಸಿ ಬೆಳಸಿ, ಹಿರಿದುಮಾಡು 
ನಮ್ಮ ಮನೆಯನು. ' 
೫ 
ಇಂತೆಂದು ಬೇಡಿದನು ಮೈಸೂರ ಮನೆತನದ ಮೊದಲಿಗನು ಬಾಗಿ, 
ಮನಮುಳುಗಿ ಭಕ್ತಿಯಲಿ, ಚಿತ್ರದಾಳುಗಳಂತೆ ನಿಶ್ಶಬ್ದವಾಗಿ, 
ಮೂಡುವಚ್ಚರಿಹದವ ಹಾರುತ್ತ, ಸಭೆಯೆಲ್ಲ, ಎವೆಹೊಯ್ಯದಲ್ಲಿ 
ನಿಂದಿಹುದು. ಅಹ! ಅಲುಗಿತಭಯಹಸ್ಕದ ಹೂವು ; ಸಿಡಿದು ಮುಡಿಯಲ್ಲಿ 
ನೆಲಸಿದುದು, ಯದುರಾಯಮಕುಟಿದಲಿ, ದೇವಿಕೆರೆ ಸಂಪಗೆಯದೊಂದು. 
ಕೂಗಿದಳು ನೆರವಿಯಲಿ ಮುತ್ತೆ ದೆ ಬೆದರಿದಳು ಮೈಮೇಲೆ ಬಿಜು; 
ಕೆದರಿದಳು ಬಿರಿದಲೆಯ ನರೆನಖಿರ, ಬಿರುಬಿರನೆ ಕಣ್ಣಿರುಹಿ, ನಕ್ಕು, 
ಕದಡುಬಗೆ ತಿಳಿಯಾಗಿ, ದೂರದೆಸೆ ಬಳಿಯಾಗಿ, ಮುಂದಹುದ ಹೊಕ್ಳು, 
ನುಡಿದಳವಳಂದು-- 
ಹಣ್ಮುದುಕಿ ನೋಟವನು ನುಡಿದಳವಳಂದು-- 
ಗಿರಿಯ ನೆತ್ತಿಯ ಮೇಲೆ ಗಂಭೀರಘೋಷದಲಿ ಗುಂಪಿನೆಲ ಒಂದು 


೧ಜ್ಠಿ 
ಮಳೆ ಕುಡಿವ ಹಕ್ಕಿ ವೊಲು ಪುಡಿಯುತಿರೆ ಕನ್ನ ಡದ ಕಲಿಗಳಾ ಸಿರಿಯ, 
ಪಾವನದ ಮುತೆ ತ್ಕೈದೆ ಸವಿಗರೆದು ನುಡಿದಳಾ "ಮೈಸೂರ ಸಿರಿಯ, 
ಕನ್ನಡದ ನಾಡ ಸಿರಿಯ, 


೬ 

ಕ ಮೆಚ್ಚಿದೆನು, ಮೆಚ್ಚಿದೆನು, ವಿನಯನಿಧಿ ; ನನ್ನೊ ಲುಮೆಗುವರಿ, ಈ ಅರಸಿ, 
ಚಿಕ್ಕದೇವಾಂಬೆಯನು ದುಃಖವಾವರಿಸುತಿರೆ, ಅದ ನಿನ್ನ ಕರನ್ನಿ 
ಪರಿಪರಿಸಿ, ರಾಜ್ಯವನು ನಿನ್ನ ತೋಳಿನಲಿರಿಸಿ ಕಾಯುವೆನು, ಬಾಳು, 

ಕೃಷ್ಣ ದೇವನ ಕ ನೆಂದರಿಕೆಯಾಳಿಕೆಯ ಹೆಮ್ಮೆ ಯಿಂದಾಳು. 
ನಿನ್ನ ಮಕ್ಕಳ ಸ ಸಾಲು ಕುಡಿಯೊಡೆದು ಹಬ್ಬುವುದು, ಬೆಳಗುವುದು ಬೀಡು; 
ಕಡೆಗಾಣದಂತೆಂತು ನಿಮಿರುವುದು ಯಾದವರ ಸಂತಾನ, ನೋಡು; 
ಕರ್ನಾಟಚಕ್ರವರ್ತಿಗಳು. ಹೊಳೆಹೊಳೆಯುತಿಹರೆಂತು ಹೆಸರಾಂತು! 
ರಾಜೊಡೆಯ, ನರಸಿಂಹ, ಚಿಕದೇವ, ಮುಮ್ಮ ಡಿಯ ಕೃಷ್ಣೇಂದ್ರನಿಂತು, 
ಹೊಸಯುಗದ ಚಾವೋಂದ್ರ-ಹಿರಿಯರ್ಲೆರ ಪುಣ್ಯ ಿ ಫಲಿಸಿ ಬಂದಂತೆ. 
ನಿರ್ಮಲದ ಗಗನದಲಿ ನೆಲಸಿ ಶಾಂತಿಯೊಳಿರುನ ಚಂದ ದ್ರನೆಂಬಂತೆ, 
ನಾಲ್ಕ ಡಿಯ ಶ್ರೀ ಕೃ ನ್ನ್ನ ಶ್ರೀ ಕೃ ಷ ಸ ಸಾಕೆನಿತು ಮಾತಿನಿತು ಸಾಕು 
ನರಮತೇಟಸಿ ಗಳು, 'ಣದೀಕರಪ್ರ ತಿಮವೀರಾಾಗಿದ್ದು, 
ಚಕ್ರವನು ತಡೆಯ್ಗಿದೋಡಿಸುತ, ಆಡುತ್ತ ದುರ್ಗಗಳ ಗೆದ್ದು, 
ಯುದ್ಧ ಕಾನಂದಿಸರು ; ಕತ್ತಿಹೊಳಪನು ಚಿನ್ನ ರೊರೆಯೊಳಗೆ ಮರಸಿ, 
ತೊಡವನಿಸಿ ಮಡಗಿಹರು, ಶಾಂತಿಯಲಿ ಸ ಸೋತು ಸಾತ್ತಿ ರ ವನರಸಿ, 
ಸೌಮ್ಯಮೂರ್ತಿಗಳವರು, ಸಾಧುಗಳು, ಪ್ರೇಮಿಗಳು, ಭಕ್ತಿ ಬೋಧಕರು, 
ಕಾವ್ಯರಸಿಕರು, ಗಾನಕೌಶಲರು, ಕಲ್ಯಾಣಕಾರ್ಯಸಾಧಕರು. 
ಗುರುಗಳನು ಹಲವರನು ಸೇವಿಸುತ್ತ ಧರ್ಮಸಾರವನು ಕಡೆಯುವರು, 
ಸ್ವಾಮಿಭಕ್ತಿಯೊಳೆರಡನೆಣಿಸದೆಯೆ, ತಮ್ಮೊಡೆಯತನವ ನಡೆಯುವರು. 
ಬ್ರಹ್ಮದಲ್ಲಿ, ಕ್ಲಾ ತ್ರದಲಿ, ನೀತಿಯಲ್ಲಿ, ನೆರೆ ಪಳಗಿ ಮೈಮೆವೆತ್ತಿಹರು. 
ಒಮ್ಮೆ ನಾಡನು ತಿರುಗಿ ಹಳಿ ಗರ ನೆಮ್ಮದಿಯ ನೇರ್ಪಡಿಸುತಿಹರು. 
ಒಮ್ಮೆ ಹೊಳಲನು ಮೆರೆದು ಮಿತ್ರರಾಜರ ಬರಿಸಿ ಸುಖಗೊಳಿಸುತಿಹರು, 


೧೪ 


ಹೊಳೆಗಳನು ತಡೆಗಟ್ಟಿ ಬೆಂದ ಕಾಡನು ಬೆಳಸಿ ಹಸುರೆರಚುತಿಹರು. 
ಬೆಟ್ಟಿದಲಿ ವಿಹರಿಸುತ ಜಾತ್ರೆಗಳ ಸಂಭ್ರಮಕೆ ಸಡಗರಿಸುತಿಹರು. 

ಜ್ಞಾ ಸಿಗಳ ಗೋಷ್ಠಿಯಲಿ ನೇಳುವರು, ಬರಸುವರು, ತಾವೆ ಬರೆಯುವರು. 
ಪ್ರಜೆಗಳೊಲುಮೆಯ ಸೆಳೆದು, ರಾಜರಲಿ ಗಣ್ಯತೆಯ ಪಡೆದು ಮೆರೆಯುವರು. 


೧೯೨೭. 


ಮೈಸೂರರಸರ ಮೊದಲಿಗ ನೋಡು, 
ಇಂತಹ ದೊರೆಗಳ ಸೇರಿದ ನಾಡು, 
ಸಿಂಗರದಾ ಸಿರಿಗನ್ನ ಡನಾಡು, 
ಮಂಗಳಮಯದಾ ನನ್ನೀ ನಾಡು, 
ಕಂದದು, ಕುಂದದು, ಸೊರಗದು, ನೋಡು, 
ಮೈಸೂರರಸರ ಅರಮನೆ, ನೋಡು 
ಉರಿ ಕೊಳೆ ಸಗ್ಗದೆ ಶಿಲೆಯಲಿ ಬೀಡು 
ಉರಿಯನೆ ಹೂದೆಯುತ ನಗುವುದು ನೊಡು, 
ಹೊಳೆವುದು, ಬೆಳೆವುದು, ಸೆಳೆವುದು, ನೋಡು, 
ಸುಖದಲಿ ನೆರದಾ ಜನವನು ನೋಡು. 
ನಾಲ್ಕಡಿ ಕೃಷ್ಣನ ಹರಸುವರು ! 
ಆತನ ಸುಖದಲಿ ಬೆರಸುವರು ; 
ಇ೦ತಹ ಜನವನು, ನಾಡನು, ದೊರೆಯನು 
ನಾನೆಂದೆಂದೂ ಹರಸುವೆನು, 
ನಾನೆಂದೆಂದೂ ಕಾಯುವೆನು, 

ಕಾಯುವೆನು.'' 

೩ 

ಕಾಯಿ, ತಾಯಿ, ಗೌರಿದೇವಿ, ಕ ನ್ನ್ನ ರಾಜನ! 

ಬೆಳ್ಳಿ ಬೆಟ್ಟಬೊಡತಿ, ಗೌರಿ, 

ಬೆಳ್ಳಿ ಯೊಸಗೆಗೊಸಗೆ ಬೀರಿ 

ಕಾಯಿ ಕೃಷ್ಣನ, 

ಕನ್ನ ಡಿಗರ ವಯಿರಮುಡಿಯ ರಾಯ ಕೃಷ್ಣನ | 


ಕನ್ನಡತಾಯ ನೋಟ 


(ವಿಜಯನಗರ ಸಾಮಾ ತ್ರಜ್ಯದ ಆರುನೂರು ವರ್ಷದ ಹಬ್ಬದಲ್ಲಿ) 
೧ 
ಹಿರಿಯರಿರ, ಕೆಳೆಯರಿರ, ಅಕ್ಕತಂಗಿಯರ, ಅಣ್ಣ ತಮ್ಮದಿರಾ, 
ಒಸಗೆನುಡಿ ತಂದಿಹಿನು ನಾನೊಂದ, ತಾಯಿಂದ, ಸಿರಿಯ ತಾಯಿಂದ-- 
ಫೇಳುವಿರ ಕಿವಿಗೊಟ್ಟು , ತಾಳುವಿರ ಐಬೆನಿಟ್ಟು, ತಾಳಿ ಬಾಳುವಿರಾ ? 
ಕಣ್ಣಾರ ಕಂಡೆನವಳನು--ಕಂಡು, ತಂದಿಹೆನು, ಕೇಳಿ, 
ಅವಳನ್ನೊ ಳಾಡಿದುದನಾಡುವೆನು ನಿಮ್ಮಲ್ಲಿ, ಕೇಳಿ. 


ವಿ 

ಬಳಸಿ ಒಂದೆನು ಸುತ್ತ ಕನ್ನ ಡದ ನಾಡುಗಳ ಸಿರಿಯ ನೋಡುತ್ತ, 
ತಾಯಡಿಯ ಹುಡಿಯ ತಲೆಗಾನುತ್ತ, ಹರಕೆಯ ಪವಿತ್ರ ಯಾತ್ರೆಯಲಿ. 
ಏನು ಚೆಲುವಿನ ನಾಡು! ಚೆಲುವು ಜೆಲ್ಲುವ ನಾಡು | ಕನ್ನ ಡದ ನಾಡು! 
ಏನು ಚಿನ್ನದ ನಾಡು! ನಮ್ಮೊಲುಮೆಯಾ ನಾಡು! ನಮ್ಮಿ ನಿಯ ನಾಡು! 
ಕಾವೇರಿಯಿಂದಮಾ ಗೋದಾವರಿಯ ವರೆಗೆ ಚಾಚಿರುವ ನಾಡು! 
ಬಳಸಿದೆನು, ಸುತ್ತಿದೆನು, ಕಣ್ಣಣಿಯ ನೋಡಿದೆನು, ಕುಣಿದು ಹಾಡಿದನು: 
ಕರೆಗೆ ಬೆಳೆಹೊಲ ಕಪ್ಪು, ಮೇಲೆ ಬಾಂಬೊಲ ಕಪ್ಪು, ಬೆಟ್ಟ ಗಳು ಕಪ್ಪು, 
ಕಾರ್‌ ಮೋಡಗಳು ಕಪ್ಪು, ಹೊಳೆ ಕೆರೆಯ ಮಡು ಷ್ಟ pi ಕಾಲ್‌ ತೊಳೆವ 
ಉಪ್ಪು ಕಡಲದು ಕ ಕಪ್ಪು, ಜನ ಕಪ್ಪು --ನಿನೆಂದೆ? ತ ತಪ್ಪು [... 
ಮೂಡ ಪಡುವಲು ho NU ಕೆಂಕಲು ನ್ಗ ಕರ್ನಾಟದಲ್ಲಿ 
ನಿಮ್ಮೂ ರ ಹೆಣ್ಣುಗಳ ಕಣ್‌ ನೋಟಿ, ತಣ್‌ ನೋಟ ಕರ್ಪ್ರ, ಒಲು ಕರ್ಪ್ರ! 
ಕರ್ಪೊ, ಬೆಳ್ಳೋ ಕಾಣೆ, ಕನ್ನ ಡದ ಕಣೊ ಸೀಲ ಸೂರ ಆರ್ಪು | 
ಓ ತಾಯೆ, ಕನ್ನ ಡದ $ ಚಾರಿ ನಮ್ಮಮ್ಮ, ದೇವಿ, ಸಮ್ರಾ ಜಿ. 
ಸುಳಿಗುರಳು, ನಗೆಗಣ್ಣು ತೆ ಕಪ್ಪೇ ನಿನಗೆ-ಮುತ್ತಿಡುವ ತಪ್ಪು! 
ನಿನ್ನ ಕಲಿಗಳ ಕೂರ್ಪ್ರ, ಕೆಚ್ಚೆದೆಯ ಟ್‌ ಳಿ ಕೂರ್ಪ್ರ, ನೆಚ್ಚಾರ್ಪು ಕ 


೧೬ 


ಆರು ತಡೆಯಲುಬಹುದು--ಪುಲಕೇಶಿ ಹರ್ಹರೇ ಹೊಯ್ದು ಸಾರುವರು. 

ಕರ್ಕಿರಲಿ, ಕೂರ್ಪಿರಲಿ, ನಿನ್ನ ಬೆಳಸು ಹೇಳು-ಕೂರಸ ಸಯ ಮಿಂಚು, 

ಕಾರ್‌ಮಿಂಚು, ಪೆಣ್ಮ ರ ತಣ ನುಸ್ನಿ ೦ಚು, ಅರಿದರಾ ಕೂರ್‌ ನೋಟಿ ಮಿಂಚು ! 

ಮೆಲ್ಲ ಮೆಲ್ಲನೆ ಬ. ಆಳದಲಿ ಮಲೆಯೆಡೆಯೊಳಲುಗದೆಯೆ ಅಲುಗಿ, 

ಕಡಿದು ಬಂಡೆಗೆ ಬಂದು, ನೆಗೆದು ಬೆಳ್ಳಂಗೆಡವ ನೀರ್‌ ಬೀಳು ಬೆಳ್ಳು | 

ಫಜೆದ ನೊರೆ, ಚಿಗಿವ ನೊರೆ, ತೂರು ನೊರೆ, ಕುದಿವ ನೊರೆ, ಬೆಳ್ಳಿ ನೊಳ್‌ ಬೆಳ್ಳು | 

ಆ ಬೆಳ್ಳು, ಆ ತೆಳ್ಳು, ಆ ಮೆಲ್ಫು ನಿನ್ನ ಮಕ್ಕ ಛ ಬಾಳಿ ಸೊಳ್ಳು ; 

ನ ಬೆಳ್ಲೊ "ಕಯ i ಬೆಳ್ಳಿ ಗ ಮಕ ತಳ್ಳು | 

ಬೆಳೊ ವೊ, ತೀರ್ಥಗಳೂ, ಧರ್ಮ ಧರ] ದ ತಿರುಳೊ, ಪಾಡುವರ ಪ್ರರುಳೋ, 

ಒಳ್ಳೆ ನಡದ ಕಲೆಯೊ, ಕುಸುರಿಗೆಲಸ ಸದ ಸಿಲೆಯೊ, ಆ ನಯವೊ, ಮೆರುಗೋ | 

ನಿನ್ನ ಜಿಣ್ಣ ರ ಸೊಬಗೊ, ಬೆಡಗೊ, ಮೆಲ್ಲೆ ದೆತ ತಣ್ಣೊ, ಕೊಡುಗೈಯ ಬಿಣ್ಫೋ 

ಓ ನ್ನ ತಿ ಕನ ಡ ತಾಯಿ, ನ ನಮ್ಮವ ದೇವಿ, ಸಮ್ರಾಜ್ಞಿ 

ನನ್ನ ನರಸುತ ಸುಳಿವ, 'ನೋಂಿಯೆಸೆ ನಿನ್ನೊ ಲುಮೆನಾಡನೊಳಕೊಳುವ, 

ನಿನ್ನ ಜೆಲುವನು ಸೆನಿವ ಮಗುವಾರು ತಣಿಯದನು, ಹಾಡಿ ಕುಣಿಯದನು, 
ಭಕ್ತಿಯಲಿ ತಲೆದೂಗಿ ಬಾಗಿ ಮಣಿಯದನು | 


೩ 
ಚೆಲುವು ಕಣಿ ಕಾರ್ರಾರವೆಡೆ ತುಂಬಿ, ಗೋಕರ್ಣದಲಿ ಮಿಂದು, ಸಂದು, 

'ಉಡುಪಿಯಲಿ ಕೃಷ್ಣಂಗೆ ಕೈಮುಗಿದು, ಮಂಗಳೂರಿನ ಹಿರಿಯ ನಂಟರಲಿ ನಿಂದು, 
ಚಾರ್ಮಾಡಿ ಘಾಟಿಯನು ಬಳಬಳಸಿ ಮೇಲೇರಿ ಬಂದವನು ಕಂಡೆ, ಕಂಡೆ! 
ಮೇಲೆ ತಿಳಿಯಾಕಾಶ, ಸುತ್ತಲೂ ಬೆಟ್ಟಿ ಸಾಲ್‌ ತೋಳ ತೆಕ್ಕೆಯಲಿ 
ಕಣಿವೆಯೇರುವ ಕಾಡು, ದಟಿ ಡವಿ, ಒಮ್ಮೊಮ್ಮೆ ಹಕ್ಕಿಗಳ ಹಾಡು, 
ಮರದ ಮರೆಯಲಿ ದುಮುಕುವಬ್ಬಿ ಗಳ ಹಬ್ಬಿ ಹರಡಿದ ಕೂಗು ಕೊರಲು | 
ಕಂಡೆನಾಕೆಯನಲ್ಲಿ, ದೂರದಲಿ, ಕೆಣ್‌ವು ಪುಣ್ಯ 1 ಮರೆಯಾಯ್ತು | 
ಕನ್ನ ಡದ ಆ ನೋಟ, ದೇವಿಯಾ ದರ್ಶನಂ ಪೊಳೆದು ಬಯಲಾಯ್ತು | 
ಸೆ ಹೊತ್ತಿನಾ ನೋಟಿ, ಸೆವಿನೋಟಿ, ಸವೆಯದೆಡೆಚಿವ ಮ್ಯುತಿಹುದಿನ್ನೂ | 
ಅಮೃತಲೋಕದ ಮಾತೆ, ಅಳಿಯದಳ್‌, ಬಾನ್‌ಬಾಳ ಪಕ್ಕೆ ಗಳ ತಾಯಿ, 


೧೬ 

ತಲೆಯಲ್ಲಿ ಪೊನ್ನ ಮುಡಿ, ಪದಿದರಲ ನೆಂಪು, ಬೆಳ್ಳಾವೆರೆಯ ಪೊಂಗಯ್‌ | 
ಸುತ್ತಲುಂ ಪೂನ್ನಾಡ ಕನ್ನ ಡದ ಪೆರ್ಮನಡಿಗಳ್‌, ಸಾವನೊದೆದು ಬೆಳಗಿ, 
ಕನ್ನ ಡದ ಮಕ್ಕಳ್ಗೆ ಕನ್ನ ಡದ ಪಾಲೆರೆದು, ಬಾಳ್ಗೆ ಬಾಳ್‌ ಫೊಯ್ತು 
ಬಾಳ್ಸವರು ಮೆರಿವವರು,-ಪೆರ್‌ನೋಟಿ | ಪಿರಿಯ ತಾಯ್‌ ಪಿರಿಯ ಮಕ್ಕಳ್‌ | 
ಕಪ್ಪು ಹನ್ನಿ ನ ಕುರುಳ ಕರ್ಮುಗಿಲ ಬಸಿರಿಂದ ತೊಟ್ಟಿ ನೊಡೆಹೊಮ್ಮಿ ಲ 
ಬಾನ ಈ 'ಹೆಯಿಂದ ಆ ಕರೆಗೆ ಚಿಮ್ಮಿ ಒಡನ ಡಗುಪ್ರದೆ ತೆ ತೇಂ, 

ಆ ತೇಜದುರಿಯಂತೆ ಕಣ್ಣು ಳ್ಳಿ, ಔಚ ಕಕ ಒಳಗಿರ್ಬುದಿನ್ನುಂ. 
ಇದೊ ಬಂದೆನೀ ಹಾಳು ಹಂಸೆಗಿಂದರಸುತ ತ್ರೃ--ಒಳಗಿರು ದಿನ್ನು 0— 
ಒಳಗಿದ್ದು ಹೊರಗಣ್ಣೆ ಕಾಣಿಪುದು ಮತ್ತೊಮ್ಮೆ ಆ ಎ ನೋಟ. 
ತುಂಗಭದ್ರೆಯ ತಡಿಯ ಚದರರುವ ನೊರಡಿಗಳ ಕೊರಕಲಿನ ಬಿಸಿಲ 
ಬೇಗುದಿಯ ಬಿರುಕಿನಲಿ ಮುಳ್ಳೆದೆಯ ಕಲ್ಲುಹೂವಿಡಿದರೆಯ ಮೇಲೆ, 
ಕುಳಿತಿದ್ದಳಾ ತಾಯಿ, ಕೈಮೇಲೆ ತಲೆಯೂರಿ, ಅಳಲಿನಾಳದಲಿ !- 
| ಯಾರವ, ನೀ ತಾಯಿ? ಏತಕಿಂತೊಬ್ಬಳೇ ಫುಳಿತೆ ಕಾಡಿನಲಿ? 
ಏಕೆ ಮೊಗ ಬಾಡಿಹುದು, ಕಂದಿಹುದು, ನೊಂದಿಹುದು, ಕಾಂತಿಗುಂದಿಹುದು?'' 
ಕಂಬನಿಗಳೂರುತಿಹ, ಕಳವಳದ, ಕೂರ್ಮ ನಡುಗಿಪ ನುಡಿಯ ಕೇಳಿ, 


ಕತ್ತೆತ್ತಿ, ಪಳನೆಯಾಳದ ಕಣ್ಣನೆ ನ ನ್ನ್ನ ಸಣ್ಣಲಿ ನಿಟ್ಟು, ಕಯ್ಯ 
ಕು ಳ್ಳಿರಲು ಸ ಸನೆ ಗೈದೀ ಪ ನಾ ತೋಡಿದಳು ತೊಳಲ-- 


ಕಣ್ಣಾರ ಕ ಕಂಡುದನು, ತಾಯೆನ್ನೊ ಳಾಡಿದ.ದನಾಡುವೆನು, ಸಳ, 
ಕಿವಿಗೊಟ್ಟು ಕೇಳಿ: 
ಎಜೆಗೊಟ್ಟು ಕೇಳಿ; 
ಏಳ, ಬಚ್ಚರವಾಗಿ, ಅರಳಿ ಬಾಳಿ! 


೪ 
ಟೆ ಕೇಳಣ್ಣ, ನಾಃ ನೊಬ್ಬ ಹಳೆಯ ಮುತೆ ತ್ರೈದೆ--ಹಿರಿದಾಗಿ ಬಾಳಿದವಳೊಮೈ ೈೆ ; 


೬ 
ಈಗ ಬಡತನ, ಬಡವೆ, 1 ಬಡವಾದ ಮಕ್ಕಳನು ನೋಡಿ, 
ಬತ್ತಿ, ಮತ್ತಿಮ್ಮಡಿಯ ಸೂರಗಿನಲಿ ಬಡವಾದೆ-ಸಾನಿಲ್ಲ ನನಗೆ | 
ಸಾವಿಲ್ಲ--ಸಾಯುತಿಹೆ: ಹೊಸ ಮಳೆಗಳಾಗಿ, ನೆಲ ಹೊಸ ಹೊನಲು ಹರಿದು, 


೧೮ 
ಹೊಸ ಹಮ್ಮು ಹಮ್ಮುತ್ತ, ಎಲ್ಲರೂ ನನ್ನ ಕೃತಂಗಿಯರು ಚಿಗುರಿ 
ಎಲ್ಲರೂ ಚೆಲುವಾದರ್ಲೊರೂ ಚಿನ್ನ ವಾದರು-ನೋಡು, ನೋಡು 
ಆ ಕರೆಗೆ, ಈ ಕಡೆಗೆ ತೂಗುವರು ತೊನೆಯುವರು, ಆ ಪೊಂಕ, ಬಿಂಕ! 
ಫೇರೊಕ್ಕಲಾಗಿ ಪಾಡುವರು ; 
ಅವರ ಮಕ್ಕಳು ಬೆಳೆದು ಕಳೆಗೂಡಿ ಮನೆ ಬೆಳಗಿ ಹಬ್ಬಮಾಡುವರು-- 
ತಾವ್‌ ಮೊದಲು ಬದುಕಿ, 
ತಾಯ್‌ ಮೊದಲು ಬದುಕಿ, 
ಹೆರರ ಹೊರೆಗಳನಿಳಿಸೆ, ಹೆರರ ಸೆರೆಗಳ ಬಿಡಿಸೆ, ಕಯ್ಯ ನೀಡುವರು. 
ಆ ಸಯ್ಯು, ಆ ಪುಣ್ಯ, ನನಗಿಲ್ಲ: ನನ್ನ ಮಕ್ಕ ಕಿಗ್ಗಾ ಹಬ್ಬ 
ನನ್ನ ಮಕ್ಕಳಿಗಿಲ್ಲ ಹಬ್ಬ; 
ಮಳ್ಳೆ ಸುಗ್ಗಿ ; ಬೆಳ್ಳೆ ಬೆಳಕು; ಹಾಡು, ಹಸೆ; ಕೂಗಾಟಿ, ಕುಣಿದಾಟ, ಪಾಟ; 
ಒಲೆದಾಟ್ಟಿ ನಲಿದಾಟ ಒಲುಮೆ ಬೀರಾಟಿ, 
ನನ್ನ ಮಕ್ಕಳಿಗಿಲ್ಲ-ನನಗಿಲ್ಲ-ಬಾಳ್ಗೆ ಆ ಅಕ್ಕತಂಗಿಯರು! 
ನಮಗಿಲ್ಲ ಬಾಳು. 
ಎಲ್ಲರೂ ಬಾಳುವೆಡೆ ನಮಗೆ ಸಾವೆ? 
ಎಲ್ಲರೂ ನಲಿವ ಕಡೆ ನಮಗೆ ನೋವೆ? 
ಏನು ಕವಿಯಿತೊ ಮಂಕು, ಮಕ್ಕಳಿಗೆ! ಯಾರೆರಚಿದರೊ ಬೂದಿ, ಕಾಣೆ, 
ನ್ನನೊಲ್ಲರು ನನ್ನ ಮಕ್ಕಳೇ! ತಾವ್‌ ಬಾಳಿ, ತಾಯ ಬಾಳಿಸರು. 
ಹೆರರ ನುಡಿ, ಹೆರರ ನಡ್ಸೆ--ಹೆರರ ಕೂಗೇ ಕೂಗು ; ಹೆರರದೇ ಹೆಮ್ಮೆ ! 
ನನ್ನ ಮನೆ ಹಾಳು! 
ನನ್ನ ನುಡಿ ಬೀಳು! 
ನನ್ನ ನಾಡಿನಲಿರುಳು : ನನ್ನ ಶೋಟವನಗೆವ, ತೆಂಗಡಕೆಯಿಡುವ, 
ತಾವರೆಯ ಕಾಪಿಡುವ, ಮೊಲ್ಲೆ ಮಲ್ಲಿಗೆ ನೆಡುವ, ಆನಂದ ಕೊಡುವ 
ಮಕ್ಕ ಳೆಲ್ಲಿಹರೆನಗೆ--ಹೆರಕೊತ್ತೆ ಗಡಿಬಿಡುತ ಹರುಗುತ್ತ, ನುಗ್ಗೆ ಸುಗ್ಗುತ್ತ, 
ಹೆರರ ಕೈ ಕಾಯುತ್ತ, ಸಾಯದೆಯೆ ಬದುಕದೆಯೆ ಬಾಳ ನೂಕುನೆನು. ' 


೧೯ 


೫ 
ಅರಿದೆನರಿದೆನು ಮಾತನಾಡುವಳದಾರೆಂದು : ಕನ್ನ ಡದ ತಾಯಿ! 

ನಮ್ಮ ಕನ್ನ ಡ ತಾಯಿ, ತನ್ನ ಹೊಂಬಸಿರಿಂದ ನಮ್ಮನ್ನು ತಂದು, 
ನಾವು ಬಿಟೊ ಡೆ ಬಿಡದೆ, ಹಂಬಲಿಸಿ, ಮರುಹುಟ್ಟ ಹಾಕೈಸುತಿಹಳು-- 
ನಾನೆಂದೆ, ಅಳಲನಾರಿಸೆಬಯಸಸಿ--"" ಏಕಮ್ಮ, ಇನಿಸೊಂದು ಕೊರಗು? 
ಬೇಡಮ್ಮ ಮಕ್ಕಳಲಿ ಇನಿಸೊಂದು ಕಡುಮುನಿಸು--ಬಾರಮ್ಮ, ಹರಸು, 
ನಿನ್ನ ನಾಡಿನೊಳದೆಕೊ ಬೆಳಕು ಮೂಡಿಹುದು--ಜೀವ ಕೂಡಿಹುದು. 
ನಿನ್ನ ಮಕ್ಕಳು ನಿದೆ ಗಳೆದೆದ್ದ ಸಿಂಹದಂತೇಳುತ್ತ, ಮೊಳಗಿ, 
ಕಣಕಿಳಿದು ಪಂಪ ನೃಪತುಂಗರಾ ಮಾತುಗಳು ದಿಟವೆನಿಸುತಿಹರು, 
ಸೆರೆಯನೊಕ್ಕಡಗೊಗೆದು, ಬಿಡುಗಡೆಯ ಕೈಕೊಂಡು, ಹಳ ನೆನಪು ನೆನೆದು, 
ಹೊಸ ಕಾಣ್ವೆಗಳ ಕಂಡು, ಸಾಮ್ರಾಜ್ಯಗಳ ಮತ್ತೆ ಕಟ್ಟುತಿಹರು. 
ನಿನ್ನ ನಾಡೊಂದಾಗಿ, ನಿನ್ನ ನುಡಿ ಮೇಲಾಗಿ, ಮನೆ ಮಕ್ಕಳಲ್ಲ 

ಪೇರೊಕ್ಕಲಾಗಿ ಸಾಡುವರು | 

ತಾಯ್‌ ಬದುಕಿ, ತಾವ್‌ ಬದುಕಿ, ಹೆರರ ಬದುಕಿಪರು ! 
ಹಾಳು ಹಂಪೆಯ ನಡುವೆ, ನಡುಕಟಿ ಸ ಮತ್ತೊಮ್ಮೆ ಮುಡಿಪಾಗಿ ತಾಯ್ಗೆ 

ಭಕ್ಕಿಯಲಿ ಜೀವವನು ಸಲಿಸುವರು- ಏಳು! 

ಸಡಗರದ ಆ ಕೂಗ ಕೇಳು: 
ನಾಡು ಸಿಂಗರವಾಯ್ಕು, ಬೀಡು ಹೆಬ್ಬೆಳಕಾಯ್ದು, ಅದೊ ಹಬ್ಬ ಮೆರೆತ! 
ಹೆಣ್ಣ ಚೆಲುವನು ನೋಡು- ಗಂಡುಗಲಿಗಳ ನೋಡು-ಕಟ್ಟಾಳುಗಳನು, 
ರಾಜರನು, ಖುಸಿಗಳನು, ಕವಿಗಳನು, ಧೀರರನು, ಕರ್ಮ ವೀರರನು- 
ಹೊಸಶ ಹಳದನು ಮಾಡಿ, ಹಳದ ಹೊಸೆತನು ಮಾಡಿ, ನಾಡೊಂದು ಮೂಡಿ, 
ಧರ್ಮ ಸತ್ಯಗಳಿಂದ, ಪ್ರೇಮ ಶಾಂತಿಗಳಿಂದ, ಸ್ವಾತಂತ್ರ್ಯದಿಂದ, 
ಸುಖದಿಂದ, ಸೌಂದರ್ಯದಾನಂದದಿಂದೆಲ್ಲ ಸಮದೃಷ್ಟಿಯಿಂದ 
ಬಾಳರೇ ನೀ ಬಂದು ನಲಿಸಿದೊಡೆ, ಹರಸಿದೊಡೆ--ಬಾ ತಾಯಿ, ಹರಸು, 
ತೇರೇರು ಬಾ ತಾಯಿ, ನಿನ್ನ ಸಿಂಹಾಸನವನೇರು ಮತ್ತೊಮ್ಮೆ. 
ಪಳಮೆಯಲಿ ಪೇರಾಲವನು ನೀನು. ಬಿತ್ತಲದು ಮೊಳೆತು, ಮರವಾಗಿ, 


೨೦ 

ಹಡುವ ಮೂಡಲು ತೆಂಕ ಬಡಗಲೆಡೆ ಕೊಂಬೆಗಳನೆಸೆದೆಸೆದು ಬೀಗಿ, 

ಈ ಕೊಂಬೆ ಕರಗಿದೊಡೆ ಆ ಕೊಂಬೆ ಬಳಿಲಿಳಿದು ಬೇರೂರಿ ತಾಗಿ 

ಒಂದೆ ಮರವಮರವಾಗಿರ್ಪಂತ್ರೆ ಅಮರವಾಗಿನ್ನು ಮದೆ ಇಹುದು 

ನಿನ್ನೊ ದು ಕರ್ನಾಟರತ್ನ ಗಿಂಹಾಸನಂ- ಬಾಳೆ, ಅದು ಬೆಳೆಗೆ 

ಕನ್ನ ಡದ ಮುಡಿಯಾಗಿ, ಕನ್ನ ಡದ ನುಡಿಯಾಗಿ, ಕನ್ನ ಡದ ಬಾಳ ಕುಡಿಯಾಗಿ ! 
—ಬಾರಮ್ಮ, ಸ 


ನಕ್ಕಳಾ ತಾಯಿ. 
ಮುದುಕಿ ಎಳೆಯವಳಾಗಿ, ಮಾಸು ಮಿಂಚೆಳೆಯಾಗಿ, ಸವೆದ ಮ್ಳ ಶುಂಬಿ, 
ಕಡಲ ತೆರೆಗಳನುಟ್ಟು, ಬೆಟ್ಟಿ ಒಯಲನು ತೊಟ್ಟು, ಅರಿಲ ಮುಡಿಗಿಟ್ಟು. 
ಮುಗುಳ್‌ ನಗೆಯ ಸಸುನಕ್ಸಳಾ ತಾಯಿ, ನ್ನ ತಲೆಯಲಿ ಕಯ್ಯ ತಾವರೆಯ 
ಸುತ್ತಲುಂ ಕಾಣಿಸಿದರೊಡನ- 
ಕನ್ನಡದ ಫೊನ್ನಾಡ ಫೆರ್ಮನಡಿಗಳ್‌ | 
ಸಾವನೊದೆವಾ ಪಾಲ ಸೂಸು ಕಿಡಿಗಳ" | 
ಹಿಂದೆ ನೀಡಿದ ಸಾಲು, ಮುಂದೆ ನೀಡಿದ ಸಾಲು, ಕನ್ನ ಡದ ಕರುಳುಗಳು 
--ನಡುವೆ, ಸಿರಿ ತಾಯಿ, 
ಭುವನೇಶ್ವರೀದೇನಿ ರಥನನೇರಿದಳು. 
ಕೂಗಿದರು ಎಲ್ಲರೂ ಒಕ್ಕೊ ರಲ್‌ |... 
"ತಾಯ್‌ ಬಿಜಯಮಾಡುವಳು, ಕ ಬಿಡಿ, ದಾರಿ ಬಿಡಿ, ಅಡ್ಡ ಬಾರದಿರಿ. 
ಭಾರತಾಂಬೆಯ ಹಿರಿಯ ಹೆಣ್‌ಮಗಳೆ, ದಾರಿ ತೋರುವ ಹಿರಿಯ ಸೊಡರೆ, 
ಬಾಳಮ್ಮ , ಬಾಳೆ 
ನೀನ್‌ ಬಾಳೆ, ಏನ್‌ ಬಾಳು ನಿನ್ನ ಮಕ್ಕಳದು !-ಬಾನ್‌ ಬಾಳು, ತಾಯೆ-- 
ಬಾಳಮ್ಮ, ಬಾಳು!” 
೭ 
ಜೆಲುವೆಯರ, ಚೆನ್ನಿ ಗರ, ಹಿರಿಯ ತಾಯ್‌ ಮಕ್ಕಳಿರ, ಒಡಹುಚ್ಟಿದವರಾ, 
ಒಸಗೆನುಡಿ ಕೇಳಿದಿರ, ತಾಳಿದಿರ ಎದೆಯಲ್ಲಿ, ತಾಳಿ ಬಾಳುನಿರಾ, 


ವಿಗಿ 
ನಾಡು ನುಡಿ ನಡೆಗಳನು ಮುನ್ನಡೆಗೆ ನಡಸುತ್ತ, ಮುಂದೆ ಸಾಗುನಿರಾ ? 
ಭಾರತದ, ಲೋಕದಾ ಮಕ್ಕಳಲಿ ಹಿರಿದಾಗಿ ತೂಕ ತೂಗುವಿರಾ ? 
ಬನ್ನಿ, ಹ ಮಕ್ಕಳಿರ, 
ಬಕ್ಕೊರಲಲೆಲ್ಲರೂ ಕೂಗಿ ಈ ಬಕ್ಕೂಗ- ಈ ಹಿರಿಯ ಕೂಗ-- 
4 ಸಿರಿಗನ್ನ ಡಂ ಗೆಲ್ಲೆ, ಹಿರಿಗನ್ನ ಡಂ ಗೆಲ್ಲ ಬಾಳ್ಗೆ 
ಕನ ಡದ ತಾಯ್‌ ಗೆಲೆ, ಬಾಲೆ,” 
ಲ್ಸ ಿ ಗಿ 


೧೯೩೬, 


ಕನ್‌ನಡದ ಬೀವೆಟ 


ವೀರಿಸಿ, ಹೇರಿಸಿ, ಕನ್‌ ನಡದ Ri 
ಓಹೊ ಕನ್‌ ನಡನೇಡು, ಅಹ ಕನ್‌ ನಡನು 
ಹೇರಿಸಿ, ತೋರಿಸಿ, ಕಚ್‌ ಜಿದೆಯ Wi 
ಗೇಳಿಯಲಿ ಫಟಿಪಟಿ, ದೇಳಿಯಲಿ ಚಟಚಟಿ, 
ಉರಿಯಿತೋ ಉರಿಯಿತು ಹಗೆಯ ಹಟ ಮನೆ ಮಟ್ಟ 
ಹೇಳ್‌ ಹೇಳ್‌ ಸುರಿಯಿತು ಹಗೆಯ ಬೀಡಕ್‌ ಕಟಿ! 
ಬೀಳ್‌ ಕನ್‌ನಡ ತೇಯ್‌ | 
ವೀಳ್‌ ಕನ್‌ನಡ ತಯ್‌ | 
ಅಳ್‌ ಕನ್‌ನಡ ತಯ್‌ ! 
ತನ್‌ ನಡಿಗರೊಡತಿ ಒಣ ರೇಜೀಶ್‌ವರೀ। 


ಮೌರ್‌ಯ *ಳಜಡುರ್‌್‌ಯರು, ಗಂಗರು, ಕದಂಬರು, 
ರಟ್‌ಟಿರು, ಚಳುಕ್‌ ಯರು, ಹೊಯ್‌ ಸಳರು, ಯೇದವರು, 
ಇಳೆಗೆ ಮೇಲೀದವರು, ಬಣರು, ಒಣರು, 
ಕೊಲೆಯ ಕೇಳ್‌ ಕಿಚ್‌ ಚಿಂಗೆ ತಂಪುಮಳ ತಳಿದು, 
ಚೆಲುವು ನೆಲ ಸೇಲುತ್‌ ತು, ಕಲೆಯ ಹೊಂಬೆಳೆಯಿಟ್‌ ಟ್ರಿ 
ನಗಿಸಿದರು ನೇಡನು, ಕಡಿದು ಕಗ್‌ಗೇಡನು: 
ಮೇನವನ ದೇವತೆಗೆ ತಂದ ಜಿನಭಕ್‌ ತರು, 
ಹಂಪೆಯ ವಿರುಪೇಕ್‌ಷ ಪುತ್‌ರರು, ವಿರಕ್‌ ತರು, 
ದವೀರನೇರೇಯಣನ ಕೃಪೆಯೊಳೇ ಸಕ್‌ತರು, 
ಶ್‌ರೀ ಗೌರಿ ಕೇವಲಿಹ ರೇಯರನುರಕ್‌ತರು, 

ನಮ್‌ಮ ತೇಯ್‌ ಮಕ್‌ಕಳು- 
ಬಳ ಬೆಳ್‌ದಿಂಗಳಲಿ ಒಲಿದು ನಲಿದವರು-- 
ಬೇವೊ ಬೆಲ್‌ಲವೊ ಬರಲಿ, ಮಲ್‌ಲಿಗೆಯೊ ಮುಳ್‌ಳೋ, 


ಅಸ್ಸಿ 
ಬೀನ ಬೆಳಕಿನಲಿ, ಮೇನದಳುಕಿನಲಿ, 
ಜೆನ್‌ನು ಬದುಕನು ಕುಣಿಸಿ ಒಲಿದು ನಲಿದವರು-- 
ನಮ್‌ಮ ತೇಯಣುಗರು, 
ಪಂಪನೋ, ರನ್‌ ನನೋ, ಬಸವನೋ, ಮೇಧವನೊ, 
ಅ ಅಕ್‌ಕಮಹದೇವಿ, ನೇರಣಪ, ಚಿಕದೇವ, 
ಬಕ್‌ಕಣ, ಹೊನ್‌ನಮ್‌ಮ, ಸಮ್‌ಮಮ್‌ಮನೆಳೆಯರು, 
ಚೆಲುವ ಜೆಲುವೆಯರು-ಚೆನನದ ಚನ್‌ರು, 
ಕಲಿಗಳು, ಕಿಡಿಗಳು, ಗಂಡರು, ಮೊ೦ಂಡರು, 
ನಲದೊಲಿದು ಬೆಚ್‌ಜೊಂದು ನೆಚ್‌ಜಿಂಗೆ ಮೆಚ್‌ ಚೆಂಗೆ 
ಕಚ್‌ ಜಿನಲಿ ಹೇಯ್‌ದು ನಲ್‌ಲನ ಹಿಡಿದ ಹೆಂಡಿರು, 
ಸತಿಗಳು, ಯತಿಗಳು, ವ್‌ರತಿಗಳು, ಕೃತಿಗಳು-- 
ಕನ್‌ನಡದ ಬನ್ರಟಿವ ಹಿಡಿಯದವರೇರು? 
ಕನ್‌ ನಡದ ಬವುಟಕೆ ಮಡಿಯದನರೇರು? 
ನಮ್‌ಮ ಇ ಬೀವುಟಿಕೆ ಮಿಡಿಯದವರೇರು? 
ಹೇಳಿರೋ ಹೆಸರೊಂದು ನೆನಹಿನಲಿ ಸುಳಿದರೆ! 
ಹುಡುಕಿರೋ ಹೇಡಿ ತೇನೊಬ್‌ ಬ ಮನೆಗುಳಿದರೆ ! 
ಕನ್‌ ನಡದ ನೀಡಲೇ, 
ತನ್‌ ನಡದ ನುಡಿಯಲೀ, 
ಕನ್‌ ನಡಿಗನೆದೆ ಕಡೆದ ತೆನೆಯಲೀ ಕೆನೆಯ | 
ಬೆಳಕು ಹರಿಯಿತು ಎಳಿ, 
ಇರುಳು ಸವೆಯಿತು ಎಳಿ, 
ತೇಯ ಕರೆ ಕೇಳಿ, 
ಎೀಳಿರೋ, ವೀಳಿರೋ, ಬೀಳ ಬಲಿ ಬೇಳೆರೋ 
ಎಲ್‌ ಲೊಲುಮೆಯು ಕೇಡಿದೊಂದೊಲುಮೆ ಕೇಳಿರೋ, 
" ಶೇಯುಳಿಯೆ ನೇನುಳಿದೆ, 
ತೇಯಳಿಯೆ ನೇನಳಿದೆ. 


೨೪ 
ಮನೆ ಕೇಯಿ, ತುರು ಕೇಯಿ, ನೇಡ ಗಡಿ ಗುಡಿ ಕೇಯಿ, 
ಕೇಯಲಃರೆಯ, ಸೇಯಿ'' 
ವಿಂದೆಲ್‌ಲ ವೀಳಿರೋ 
ಅಹ ಕನ್‌ ನಡನುಡಿ, ಅಹ ಕನ್‌ ನಡನೇಡು, 
ಹಿರಿಯ ಕನ್‌ ನಡ ಪಡೆ, ಮರಿಯ ಕನ್‌ ನಡ ಪಡ, 
ವೀಳಿರೋ, ಬಂಳಿರೋ, 
ಕನ್‌ ನಡದ ಬವುಟವ ಹಿಡಿಯಿರೋ, ನಡೆಯಿರೋ |? 
ವೀಳ್‌ ಕನನಡ ತೇಯ್‌, 
ಬೀಳ್‌ ಕನ್‌ನಡ ತಯ್‌, 
ಅಳ್‌ ಕನ್‌ನಡ ತಯ್‌, 
ತನ್‌ ನಡಿಗರೊಡತಿ, ಒ ರೇಜೇಶ್‌ ವರೀ! 
ಇಂದಿನದೆ ಹೇಳಿರೋ ಇ ನಮ್‌ಮ ಬೀವಟಿ | 
ಕುಂದಿಹುದೆ ನೋಡಿರೋ ಇ ನಮಮ ಬೀವುಟಿ| 
ಕಂದದಿದೆ ಇಂದಿಗೀ ಕನ್‌ನಡದ ಬೀವುಟ | 
ವೀನೇನ ಕಂಡುದೋ ಬನೇಡಿ ಬೀವುಟ | 
ಆವುದನು ಕೇಣಣದೋ ಜೀವಕಳೆ ಬವುಟಿ! 
ಕನ್‌ ನಡದ ಬವುಟಿಗಳೊಂದೇದ ಬೀವುಟಿ | 
ಎೀರಿಸಿ, ಹೇರಿಸಿ, ತೋರಿಸಿ ಬೀವುಟಿ! 
ತೇಲೀಡು, ಮೇಲೀಡು ಹೀಲೀಡು ಬೀವುಟಿ! 
ಚೆಲುವೇಗು, ಗೆಲುವೇಗು, ಬಲವೇಗು, ಬಾವುಟ! 
ಹೊನ್‌ನೇಗಿ, ಹೆಣ್‌ಣೋಗಿ, ಹಸನೇದ ಮಣ್‌ಣಗಿ, 
ಹೊಸಹೊಸತು ಕಣ್‌ಣೋಗಿ, ಬೆಳಕೇಗಿ, ಬೆಳೆಯೇಗಿ, 
ಹೇಡುತಿಹ ಕನ್‌ ನಡದ ಹೊಮ್‌ಮುಗೆಯ ಕೇವೇಗಿ, 
ಪರಿಪರಿಯ ಹೊಂಬಗೆಯ ಹೆರಿಗೆಯೇ ನೋವೇಗಿ, 
ಸಿರಿಯ ಜಯಜೇಮನೇ* ಹಿರಿಯೊಲುಮೆ ಹೇವೇಗ್ಗಿ 
“ಕೊದಲು -ನೇಲುಮಡಿ ಕೃಷ್‌ ಣನೇ 


೨೫ 
ಓಳು ಎಲೆ ಬೀವುಟಿ! 
ಬಳ್‌ ಕನ್‌ನಡ ತೇಯ್‌, 
ವೀಳ್‌ ಕನ್‌ನಡ ಕೇಯ್‌, 
ಅಳ್‌ ಕನ್‌ನಡ ತೇಯ್‌, 
ಫನ್‌ನಡಿಗರೊಡತಿ ಓೀ ರೇಜೇಶ್‌ ಸರೀ | 


೧೯ಕ್ನಿರ. 


ಬಾನ್‌ಕೊಂಡ ಕೃಪ್ಮನ್‌ 


Oo 


೧9 


ಇನ್ನೊ ಮ್ಮೆ ಪಾಡುನವೆನ್‌ ನನ್ನ ದೊರೆ ಕಷ ನನ್‌ 
ನನ್‌. 


ಇನ್ನೊ ಮ್ಮ ಪಾಡುನೆನ್‌ ರಾಜರ್ಷಿ ಕೃಷ್ಣ 
ನ್ನ ದೊಕೆಸೆನ ನ್ನ ಪೂರೆದಾಳ್ದ ೦ಗೆ, 
ನನ್ನೂ ಲವಿನಾಣ್ಮ ೦ಗೆ, 
1 ಸಿರ ಭಕ್ಕಿಯೊಡೆಯಂಗೆ, 
ಭಕ ಭಕ್ಕಕನಕಂಗೆ, 
ಕಲಿಕಾಲ ಒನಕಂಗೆ, 
ಕರ್ನಾಟಕ ಪ್ರೇಮಸಾಮಾ ನ್ರಿಜ್ಯ ಪೂಜ್ಯಂಗೆ, 
ಆದರ್ಶ ಪುರುಷಂಗೆ, 
ಆದ ಕೃಷ್ಣಂಗೆ, 
ಹಂಒಲಿಸಿ ನೆನೆದು ನೆನೆದು, ಕಂಬನಿಯ ಕರೆದು ಕರೆದು, 
ಅಳುವರೊಡನತ್ಕತ್ಲು ಪಾಡದೆಂತಿರ್ಪೆನ್‌ ? 
ಇನ್ನೊಮ್ಮೆ ಪಾಡುವಂ, ಬಾ ವಾಣಿ, ನಮ್ಮ ದೊರೆ ದೇವರೊರೆ ಕೃಷ್ಣನನ್‌ 
ನಾಲುಮಡಿ ಕೃಷ್ಣ ನನ್‌. 
ಸಿಂತೊಮ್ಮೆ ನಾವಿರ್ವರುಂ ಪಾಡಿದಂತಲ್ಲು, 
ಸಂತಸದ ಹೆಬ್ಬೆಳೆಯ ಪೊನ್ನ ಪಾಡಲ್ಲು, 
ಅಂದಿನೀ ಪಾಡು, 
ಬೆಂದೆದೆಯ ಪಾಡು. 
ಹಂಬಲಿಸಿ ಕೊರಗಿ ಕೊರಗಿ, ಕಂಬನಿಯ ಕರಗಿ ಕರಗಿ, 
ಅತ್ತತ್ತು ಸೊರಗಿ ಸೊರಗಿ, 
ಸೆರೆಬಿಗಿದ ಕೊರಲಿಂದ ಪಾಡುನಂ, ಬಾ ವಾಣಿ, ನಮ್ಮಿನಿಯ 


| ದೊರೆಯನಿನ್ನೊ ಮ್ಮೆ. 


ಗ. 


೨೭ 


೨ 
ಆದನೇ ಕೃಷ್ಣನ್‌ ! 
ವೋದನೇ ಕೃಷ್ಣನ್‌ | 
ಆಯ್ಕೆ ಆ ಬಾಳ್ಗೆ | 
ಪೋಯ್ಕೆ ಪೂನ್ನಾ ಳ್ಶೆ | 
ಕನ್ನ ಡದ ಕಣ್ಣಮಣಿ, ಕರ್ನಾಟ ಜೀವಮಣಿ ಬೆಳಗದಿನ್ನೆ ಮಗೆ, 
ಧರ್ಮ ಪಥಮನ್‌ ತೊಳಗಿ ಬೆಳಗದಿನ್ನ ಮಗೆ, 
ರಾಜವಥಮನ್‌ ತೊಳಗಿ ಬಳಗದಿನ್ನೆ ಮುಗ 
ನಡುವಗಲ ನೇಸೆರನು ಕರ್ಪ್ರ ಪಿಡಿದಿಡಿದಂತೆ, 
ನೆರೆಯ ಬೆಳ್ಳಿ ಗಳನು ಸಾವು ಗಿಡಿದಂತೆ, 
ತಿಳಿಯಾದ ಬಾನಿಂದ ಬರಸಿಡಿಲ್‌ ಸಿಡಿದಂತೆ 
ಬೆನ್ನಿ ರಿ ಕಳ್ಳಕೊಲೆ ಸುಂಗಿಯಂತೆ, 
ಎತ್ತಣಿಂದೆರಗಿತೋ ಮೃತ್ಯು! 
ಓ ಹಾಳು ಮೃತ್ಯೂ, 
ಇರಿದೆ ನೀನ್‌ ಭೂಲೋಕದಾದರ್ಶ ರಾಜನನ್‌. 
ಇಂದೆ ನೀನ್‌, ನಿಷ್ವರುಣಿ, ಕಾವ್ಯರಸ ಜೋಜನನ್‌, 
ಮುರಿದೆ ನೀನ್‌, ಓ ಪಾಕಿ ಪೂರ್ಣ ಪುಣ್ಯಾತ್ಮ ನನ್‌, 
ಮುರಿದೆ ಸಿಂಹಾಸನದ ನಿರ್ಮಲ ಮಹಾತ್ಮ ನನ್‌, 
ಒಂದಿರಿತಕರಿದೆ ನೀನೆಲ್ಲರೆದೆಯನ್‌ ಸ 
ಒಂದಾದ ಕರ್ನಾ ಟಿದೆಲ್ಲರೆದೆಯನ್‌, 
ಚೆಂದ ಬಾಳನ್‌ ಮೆಚ್ಚು ವೆಲ್ಬರೆದೆಯನ್‌ 
ಬೆಳಗಿನಲಿ ತಂಗಾಳಿ ನುಸುನುಸುಳಿ ಬಂದತ್ತು-- 
ವ್ಯೊನುಡಿಯಲ್ಲಲ್ಲಿ ಸುಳಿಸುಳಿದು ಬಂದತ್ತು-- 
ಬೆಂಗಳೂರರಮನೆಯ ಕಾಂತಿ ಕುಂದಿತ್ತು-- 
ಮೈಸೂರಿನರಮನೆಯ ಕಳಶ ಕಳಚಿತ್ತು- 
ದುಃಖ ಭಾರವ ಹೊತ್ತು, 


೨೮ 


ರಾಜಬೀದಿಯ ನೆರೆದ ಚ ಕಣ್ಣು ಹಿರಿದತ್ತು, 
ಅರಮನೆಯ ಕೊರಲೊಡನೆ $ ಕೊರಲಾಗಿ ನಾಡು ಬಿಕ್ಕಿತ್ತು, 
ನಿಟ್ಟುಸಿರ ಬಿಸಿಯಳಲ ಹುಚ್ಚು ಹೊಳೆಯುಕ್ವಿತ್ತು-- 
ಅದ ಕೇಳ್ಳರಾರು? 
ಮೆಲ್ಲೆ ದೆಯ ಕಲ್ಲೆ ದೆಯುಮಾಡಿ ಆದ ತಾಳ್ಸರಾರು? 
--ಮುಂದೆ ನಡೆ, ಮುಂದೆ ನಡೆ ಓ ವಾಣಿ-ಹೂವುಗಳ ಚೆಲ್ಲು; 


ಅಳಿ, ಅಮಂಗಳಮೇ--ಮಂಗಳಮೆ, ಗೆಲ್ಲು. 


ಕ್ಕಿ 
ಮಧುವನದೆ ತಾಯ ಬಳಿ ಚಂದನವನೊಟ್ಟಿ, 


ಬಧಿಕೊಂಡ ರಾಜಂಗೆ ರಾಜವೈಭವ ಕಟ್ಟಿ, 
ಉಳಿದೆಮ್ಮ ಪುಣ್ಯಮಾ ಎಳಅರಸು ಮಗನುಂ, 
ಇಿಳೆಯನಾ ಮಂತ್ರಿಯುಂ, ಪ,ಜಿಗಳಾ ಫಿರಿಯರುಂ, ಪರಿವಾರಮುಂ, 
ನಸುನಗುತೆ ಮಲಗಿದ್ದ ಸ್ಪಾಮಿಯನ್‌ ಪರಸಿ, 
ಕಡೆ ದರ್ಶನಂಗೊಂಡು, ಭಕ್ತಿಯಿನ್‌ ಸೈಮುಗಿದು, 
ದೇವಲೋಕಕ್ಕುಯ್ಯೆ ಕಯ್ಯೆಡೆಯನಿಟ್ಟರ್‌, 
ಅಗ್ನಿ ದೇವಂಗೆ ಹೊಟ್ಟಿ ರ್‌. 
ಆ ದಿವ್ಯ ತೇಜೋಗ್ನಿ ಯಿಂಡಗ್ನಿ ತೇಜಮದು ಕಳೆ ತುಂಬಿ ಬೆಳಗೆ 
ಪೊಗೆಪೊಗೆದು, ನೆಗೆನೆಗೆದು, ಮುಗಿಲ ಕಡೆ ನಡೆಯುತಿರೆ ಅಗ್ನಿ 
ಉರಿ ತಟ ಸದವರಾರು ? 
ತಂದೆ ಕಳೆದೀ ನಮ್ಮ ಬಾಳೇಶಕೆಂದು, 
ನೋಯದವರಾರಂದು, ಬೇಯದವರಾರಂದು, ಸುಯ್ಯದವರಾರು ? 
ಸರುಳಿಲ್ಲದಾ ಬಿದಿಯ ಬಯ್ಯದವರಾರು? 
ಸ್ವರ್ಣಯುಗಮಾಯ್ಕೆಂದು ಮರುಗದವರಾರು ? 
ಇನಿತಾಯ್ಕೆ, ಹಿಡಿಮಣ್ಣು , ಹಿಡಿಬೂದಿ, ಆಳ ಬಾಳು? 
ಬಡವನೋ, ಬಲ್ಲಿದನೊ, ದೊರೆಯೊ, ಹುಳುವೋ, 
ಇನಿತೆ ಈ ಬಾಳು? 


೨೯ 
--ಮುಂದೆ ನಡೆ ಮುಂದೆ ನಡೆ. ಓ ವಾಣಿ-ಹೂವುಗಳ ಜೆಲ್ಲು; 
ಅಳಿ, ಅಮಂಗಳಮೇ--ಮಂಗಳನೆ, ಗೆಲ್ಲು. 


೪ 
ಮಂಗಳನೆ ಗೆಲ್ಲು! 
ಹೂವಾದ ಬಾಳುದಿರೆ ಹಣ್ಣಾಗಿ ಬಹುದು-ಮತ್ತೆ ಹೂವಹುದು. 
ಬೂದಿ ಬೂದಿಗೆ ಕೂಡೆ, ಮಣ್ಣು ಮಣ್ಣಾಗೆ, 
ಮೃತನಮೃತನಾಗುವನು, 
ದಿವ್ಯಕಳೆಯಿನ್‌ ಕೂಡಿದಾತ್ಮ ವಾಗುವನು, 
ಆತ್ಮವಾತ್ಮಕ ಕೂಡಿ ಹಿಗ್ಗು ತಿಹುದು, 
ವಾಣಿ ಕಣ್ಣನ್‌ ಕೊಟ್ಟು ತೋರಿದಳ್‌-ತೋರಿದೊಡೆ ಹಿಗ್ಗಾಗಿ ಕಂಡೆನ್‌ | 
ಬಾನ್‌ ಕೊಂಡ ಕೃಷ್ಣನ್‌, 
ನೆಲನೆಲ್ಲಮನ್‌ ಗೆಲ್ಫು, ಬಾನುಮನ್‌ ಕೊಂಡ ಕೃಷ್ಣನ್‌ 
ವಾಣಿ ಕಣ್ಣನ್‌ ತೆಕೆಯೆ, ಕಂಠೆನ್‌ 
ಬಾನೊಳೊಂದಾಟಮನ್‌, 
ಪೊಸತು ಸಿರಿಮಾಟಿಮನ್‌, 
ಕೃಷ್ಣಂಗೆ ಪಾಡುವಾ ಶಾಶ್ವತದ ಪಾಟಿಮನ್‌. 
ಪೊನ್ನ ಸಲ್ಲಕ್ಕಿಯನ್‌ ಭಕ್ತಿಯಿನ್‌ ಪೊತ್ತು, 
ಕಲ್ಪ ವೃ ಕ್ಟ ದ ಪೂವನೆರಚುತ್ತ ಸುತ್ತು, 
ಚ ನೃತ್ಯಮನ್‌ ಕು ಕುಣಿದು ನಡೆದತ್ತು 
ದೇವಗಣ ಮುಕ್ಕಗಣದೆಡೆಗೆ. 
ಲೋಕದಿನ್‌ ಲೋಕದಡೆಡೆಗೆ- 
ಜುಹಿಲೋಕ, ದೇವಲೋಕ, 
ರವಿಲೋಕ, ಚಂದ್ರಲೋಕ, 
ನೀರರಾ ಭೋಗದಾ ಸ ರ್ಗಲೋಕ, 
ತಪಸಿನಾ, ಸತ್ಯದ, ಧರ್ಯ ದಾ ಬ್ರಹ್ಮದಾ ಲೋಕ, 
ಶಿವಲೋಕ, ನ್ನು ಲೋಕ-- 


ಪಿಂ 
ಆ ಪರಮಪದವಾದ ಮೋಕ್ಷ ಲೋಕ-- 
ಲೋಕದಿನ್‌ ಲೋಕದೆಡಗೆ, 
ದೇವಗಣ ಪಫೊತ್ತ ನಡೆಗೆ | 
ಆನಂದ, ಆನಂದ, ನಿತ್ಯತುಭಮಂಗಳಂ | 
ಅಳಲದಿರಿ, ತೊಳಲದಿರಿ, ಆನಂದ, ಮಂಗಳಂ | 
ಶ್ರೀ ಕೃಷ್ಣ ದೇವರಿಗೆ ನಿತ್ಚತುಭಮಂಗಳಂ. 
೫ 
ಅಳಲೊಳಾನಂದಂ ! 
ಕೃಷ್ಣ ನಸ್ತಮನೆಯ್ದೆ, ನಿಸ್ಕೇಬಮಾಗಿರ್ದ ದೈವಂಗಳೆಲ್ಲಂ 
ಅಳಿವುಳಿವು ನೆಲೆಯರಿತು ತೀವಿದುವು ಜೆಂದಂ. 
ಕೃಷ್ಣನಾರಾಧನೆಯ ಶಕ್ತಿಗಳನೆಲ್ಲಂ 
ಕಳೆದು ತಲ್ಲಣವ್ಯೊೆ ಮೂಡುತಿರೆ ನೆನಹಿನಲಿ ಗಂ 
ಕೃಷ್ಣ ಯೋಗೀಶ್ವರನ ಭಾವನೆಯ ಸಿದ್ಧಿಯೊಂದಂದಂ 
ಮೊಳೆವಂತೆ ಮಸ ದುವು ಚೈತನ್ಯದೆಸಕಂಗಳಿಂದಂ. 
ಕೃಷ್ಣನೆಣಿಸಿಕ್ಸೆಣಿಕೆಯೊಂದೊಂದೆ ? ಗೆಯ್ಮೆಯೊಳ್‌ ಬಿತ್ತಿರ್ದುದೊಂದೆ ? 
ಹೊಳೆವ ಕನಸೇನೊಂದೆ ? ಹೂಡಿರ್ದ ಒಬಯಕೆಯೊಂದೊಂದೆ ? 
ನ್ನ್ನ ನೊಲಿದಾಳ್ಲೂಂಡ ಇಹಪರದ ಧ್ಯೀಯಂಗಳಲ್ಲಂ 
ಬೆಳೆಯುತಿವೆ ಬೆಳಸುತಿರುವಭಿಮಾನಿ ದೇವತೆಗಳೆಿಂದಂ. 
ಕೃಷ್ಣ ನಾಡಿದ ನುಡಿಯದೊಂದುಂ 
ಅಳಿವ ನುಡಿಯಲ್ಲಂ-- 
ಮೈಸೂರ ಮೈಸಿರಿಯ ಬಳವಿ, 
ಕರ್ನಾಟದೊರ್ನೋಟಿದಳವಿ 
ಭಾರತದೊಳೊಕ್ಕೂಖದಾತ್ಕಿ, 
ಬಿಡುತೆಯೊಳಗ್ಗೇಂಗೆ ಬಾಳ್ಕ, 
ಬಡವರಲಿ ಸಿರಿ ಬರುವ ಸೊಂಪ್ರ, 
ಕುಡಿವರಿದು ಕಲೆ ತರುವ ತಂಪ್ರ, 


eH 


೩೧ 
ಯುದ್ಧದಲಿ ದ ದ.ರುಳರನು ಮುದಿದೆಸೆವ ಗೆಲವು, 
ಶಾಂತಿಯಲಿ ಕಲಾಣ ಗುಣದೊದವು ನಲವು, 

ಕೃಷ್ಣ ತೋರಿದ ಬೆಳಕು ಹೆಚ್ಚುತ್ತ ನಿಂದು 
ಬೆಳಗುತಿಹುದೆಂದೂ, 

ಅಳಿದನೇ ಕ್ರೀತೃಷ್ಣ ನಳೆಯನ್‌ ! 


ಇರ ನೇ ಸಿ ಶ್ರೀಕೃಷ್ಣ ಸ್ಸ ನರನ ನ್‌-ಧೀರಧರ್ಕಾ ತ್ತ ರಳ್ಬಿರನ್‌! 


ಪಾಡುತ್ತ ಸರೆ ದನು. 
ಡೆ 
ಆನಂದದಲಿ ಕೇಳಿ ಸ್ಪರ್ಗದೊಳಗಿದನು 
ಬಾನಂದವನು ಸವಿದ ಸುಖದ ಯದು ಭೂನರ್‌, 


ಪುಟ್ಟುವ್ರೆ ೧೦ಂದುಗಳೂಳಗನರಿತನ್ನು ತರೂಪರ್‌, 


ಸ 
ಕಲೆತ್ಕೆ ದಥ 


ಆನಂದದಿನ್‌ ತಬ್ಬಿ, ಆನಂದ ೭ ಬಾಪ್ಟ ಮುನ್‌ ಸುರಿದು, 
A pp ಲನಿದರುಲಿದು- 
ಯದುರಾಯ, ರಾಜೊಡೆಯ, ಚಿಕದೇವೆ, ಮುಮ್ಮಡಿಯ ಕೃಷ್ಣ ನ್‌, 
ಹೊಸತೊಡಲು ಮಿಸೆಗುತಿಹ ಚಾವುರಾಬೊಡೆಯ.ನ್‌, 
ಹೊಸ ನೆನಹು ಹಮ್ಮು ತಿಹ ತೆಂಪನೆಂಚಾಂಬೆ, 
ಹೊಸೆಹೊಸತು ಸಗ್ಗಗಳ ಯುತಿಹ ನರಸಿ೦ಹರಾಜನ್‌ 
ಹಿಂದೆ ತಿ ಓ೮ಯಕೆರ್‌, 
ತಂದೆ ತಾಯ್‌ ತಂಗಿ ತಮ್ಮ ೦ದಿರ್ದೂರ' 


ಎನ್‌ ಭಷ ಗ್ರೆ” ೩ 
ಒಂದಾ ಜಿ ಓಗರ ರ್ಯ ನುಡಿದರನರುಲಿದ:- 


೧೯೪೦, 


ಸನ್ನಿ 
ಚಾ ಕೃಷ್ಣ, ನಲ್‌ ಬರವು, ನಮ್ಮೊಳಗೆ ಸೇರು. 
ದೇವರಲಿ ದೇವನೆನೆ ಗದ್ದುಗೆಯನೇರು. 
ಭೂಮಿ ಭಾರದ ಹೊರೆಯನಿಳುಹು, ತಂಪಾಗು. 
ದೇವರೂಳಿಗದೆಡೆಗೆ ದೂಶನೆನೆ ಸಾಗು. 
ಭೋಗ ಪೀಠದಲಿದ್ದು ಜುಷಿಯಂತೆ ನಡೆದೆ. 
ರಾಜರಲಿ ರಾಜನೆನೆ ಚಕ್ರವರ್ತಿಯ ಮೆಚ್ಚ ಮನ್ನಣೆಯ ಪಡೆದೆ. 
ಲೋಕವೇ ಕೊಂಡಾಡೆ ನಲ್ಪಬಾಳ್‌ ಬಾಳ್ಗೆ, 
ನಮ್ಮ ಹೆಮ್ಮೆಯ ಮನೆಗೆ ಹಿರಿಯ ಹೆಸರಾಳ್ಗ. 
ಬಂ ಕೃಷ್ಣ, ನೀ ಧನ್ಯ, ನಿನ್ನಾಳ್ವ ಧನ್ಯ, 
ನಾಡಿಂಗೆ ನೀ ನೆಟ್ಟ ನಮ್ಮ ಜಯ ಧನ್ಯ, 
ಶ್ರೀ ಒಯನನ್ನ್ಲಿಟ್ಟಿ ನೀನೆ ಧನ್ಯ. 
KW) 
ಅವನ ದಾರಿಯ ನಾವು ಶುಭದ ತಾರೆಗಳಾಗಿ ಬೆಳಗಿ. 
ಹಿರಿಯರಲಿ ಹಿರಿಯನೆನೆ ಬೆಳಗಿಸುವ ತೊಳಗಿ. 
ಬಾ ಕೃಷ್ಣ, ನಖ*ಬರವು, ನಮ್ಮ ನಲ್ಲೊಲವ್ರ, 
ನಮ್ಮ ಜಯನೊಲವು |! ' 
೭ 
ಜಯಮಕ್ಕೆ ಶ್ರೀಒಯಂಗೆ ! 
ಶುಭಮಕ್ಕ ಶ್ರೀ ಒಯಂಗೆ ! 
A 
ಜಯಚಾಮರಾಜೇಂದ್ರ ಚಂದ್ರಂಗೆ ವಿಭವಮಕ್ಕೆ | 
ಯದುಕುಲವ ಕಾಯುವ ಶಕ್ತಿಗಳ ದಿವೃಪ್ರಸಾದಮಕ್ಕ | 
ಮೈಸೂರ ಮೈಸಿರಿಗೆ ಕಳೆ ಪೆರ್ಜುತಿರ್ಕ ! 
ಕನ್ನ ಡಮ್ಮನ ಹೃದಯ. ಕಾನಂದಮಿರ್ಸ 
ಶ್ರೀಕೃಷ್ಣದೇವನೆಮ್ಮ ನ್‌ ಪರಸುತಿರ್ಕೆ | 
ಕನ್ನ ಡದ ಕುಲಕಿರ್ಕ ನಿತ್ಯ ಶುಭಮಂಗಳಂ, 
ಜಾರದೆಯೆ ಜಯಮಂಗಳಂ ! 
ಭೂರಿಯಲಿ ಜಯಮಂಗಳಂ ! 


ಶ್ರೀ ಜಯನ ಜೆಳಕು 


ಕನ್ನ ಡದ ಬಾನಿನಲಿ ಮೂಡಿತದೊ ಬೆಳಕು, 
ಪುಣ್ಯ ಕಣ್ಣೆರೆದಂತೆ ಬೆಳಕು | 
ನ್ನಡಿಗರೊಲುಮೆ ತೆರೆಹೊಮ್ಮಿ ಸುವ ಬೆಳಕು, 
ಹೊನ್ನ ಕನಸನು ತರುವ ಹೊಸ ತಳಯ ಬೆಳಕು, 
ಮುನ್ನ ರಿಯರಚ್ಚರಿಯ ಮೆಚ್ಚು ಬೆ ಬೆಳಕು. 
ಬೆಳ್ಳಿ ಬೆಳಗುವ ಬಾನ ಬೆಳ್ಳನೆಯ ಬೆಳಕು, 
ಒಳ್ಳಿ ತೊಸರುವ ಹೆಸರ ದೊಡ್ಡ ಬೆಳಕು, 
ಸೂರ ಚಂದ್ರರು ಮುಳುಗಿ, ಸುತ್ತೆತ್ತ ಕಗ್ಗತ್ತಲೆಯ ಮೋಡ ಹೇರಿ, 
ತೆರಿ ನರಳ್ಳ ನಡುಗಡಲ ಹಡಗಿನೆಡೆ, ಮೂಡಗೆಂಪೇರಿ, 
ಮತ್ತೊಮ್ಮೆ ಮೇಲ್‌ ನೆಗೆವ ದೇವರುರಿಗಣ್ಣಂತೆ ತೋರಿ, 
ನೆಗೆಯುತಿದೆ ಮತ್ತೊಮ್ಮೆ ನಮಗದೋ ತುಂಬು ಬಾಳ್‌ ಬೀರಿ 
ಹಿರಿಯ ಬೆಳಕೊಂದು ಸಿರಿ ಸಾರಿ. 


ಆಡಿ, ಕುಣಿದಾಡಿ, ಒಲವೆಲ್ಲಾ | 

ಪಾಡಿ, ಓ ಪಾಡಿ, ನೆಲವೆಲ್ಲಾ ! 

ಕೂಗಿ, ನಾಡೆಲ್ಲಾ, ಬೀಗಿ, ಬೀಡೆಲಾ 

ಓಲಾಡಿ, ಊರ ಮೇಲಾಡಿ ಹಳ್ಳಿ ತೆ ಲ್ಲಾ 

ಸೋಲು ನಮುಗಿನ್ನಿ ಲಃ ಗೆಲವೆ ಇನೆ ಲ್ಲಾ 
ಭಯ ದರೆ, ಚಿಮ್ಮು ೭ ಕಳಕಳೆಯ ಬೆಳಕ, 


ಬೆರಗೆನಿಸಿ, ಮುದೆ ನಿಸಿ, ಗೆಲುವೆಸಿನಿ, ಜೆ ಚೆಲುವೆಸಿನ್ನಿ, 
ಅರಿವಾಗಿ, ಅರುಳಾಗಿ, ಅರನಿರಿಯ ತಿರುಳಾಗಿ, 


ಶ್ಲಿಳಿ 
ಬೆಳ್ಳೊಡೆಯ ನೆರಳಾಗಿ, ಭಕ್ತಿಯರಳಾಗಿ, 
ತಂದೆ ತಾಯ್ಗೆ ೦ದಿಲ್ಲದೊಲವ ಮಣಿಸಿ, 
ಹಿರಿತಂಡೆಗರಸಾಕ್ವಿ ನೆಚ್ಚ ತಣಿಸಿ, 
ಶಂಗಿಯರ ಮೆರಸಿ ಕುಣಿಸಿ, 
ಯದುಕುಲದ ಕಲ್ಪವೃಕ್ಷದ ಫಲದ ಸೊದೆಯೆನಿಸಿ ಮನೆಮನೆಯನುಣಿಸಿ, 
ತುಂಬುತಿದೆ, ನೆರೆಯುತಿದೆ, ನೋಡಿ, ಆ ಬೆಳಕು! 
ಆಳ ಬಾಳಲ್ಲಾ 
ನೋವು ನಲಿವಲ್ಲಾ ? 
ಪಾವು ಚಂದ್ರಂಗಿಲ್ಲ? ಕೋಳು ಸೂರ್ಯಂಗಿಲ್ಲ? 
ದೇವರ್ಗಮೆಡರುತೊಡರಿಲ್ಲಾ ? 
ತಂದೆಯಿರ್ವರ ಸೆಳೆದು ತಂದನೇ ಅಳಲ ವಿಧಿ! 
ನೊಂದನೇ ನಮ್ಮ ನಿಧಿ! 
ನೊಂದು, ನೋವನು ನುಂಗಿ, ಮುಂಬರಿಯುತಿದೆ, ಆಚ್ಚ ಬೆಳಕು! 
ಕೆಚ್ಚೆದೆಯ ಬೆಳಕು! 
ಕಣ್ಣೀರ ತೊಡೆದು, ಮಿಡಿದು, 
ತಣ್ಣನೆಯ ಹೆರಕೆಗಳ ಹೂನ್ಸ ಮುಡಿ ಮುಡಿದು, 
ತನ್ನ ಹೊಣೆಗಳ ಹೊರೆಗೆ ನಾಡವರ ನೆರವ ಕುರಿತಾಳ್ಪ ನುಡಿ ನುಡಿದು, 
ನಾಡವರ ಬಾಳಾದ ಬಾಳ ಬೆಳಕು, 
ನರಸಿಂಹ ಕೃಷ್ಣ ರಿ್ವರು ಘೂಡಿ ನೆರದರೆನೆ ತೇಜಸ್ವಿಯಾಗಿ, 
ಎಳೆಯ ಹೆರಿಯೊಳೆ ತೊಳಗಿ ತುಂಬು ಹೆರೆಯಾಗಿ, 
ಸಿರಿಯೊಡೆಯ ಜಯಚಾಮರಾಜೇಂದ್ರನೆಂಬೊಂದು ದಿವ್ಯಮಣಿ ಬೆಳಕ್ಕು 
ಮೂಡಿ, ಕಳಗೂಡಿ, - 
ಕನ್ನಡದ ಜೆಲುವಿಗದೊ ಬೆಳಗುತಿದೆ, ನೋಡಿ, 
ದೈವ ಕೃಪೆ ಸೂಡಿ, 
ಬೆಳಗುತಿದೆ ನಮಗಾಗಿ ಆ ದೊಡ್ಡ ಬೆಳಕು, 
ಶ್ರೀ ಜಯನ ಬೆಳಕು. 
೧೯೪೦. 


೧೯೪೧. 


ಅರಮನೆಯ ಒಪಗೆ 


ಮಂಗಳಂ, ಮೈಸೂರಿನರಮನೆಗೆ ಮಂಗಳಂ, 
ಜಯದ ಹೆಸೆರಿನ ಚಾಮರಾಜಂಗೆ ಮಂಗಳಂ. 
ಮುಮ್ಮ ಡಿಯ, ನಾಲ್ಕಡಿಯ ದಿವೃ ತೇಜಂಗಳಂ 
ಒಮ್ಮ ಡಿಯೊಳಾಂತಿಸೆವ ಧೀರಂಗೆ ಮಂಗಳಂ. 
ತಂದೆತಾಯ್‌ ಪಯಿರಿಟ್ಟಿ ಪ್ರಣ್ನದ ಫಲಂಗಳೇ, 


ಳಿ 
ಸೋದರನ ಸೌಭಾಗ ದಮೃತ ತಳಶಂಗಳೇ, 


ಲಾವಣ್ಯ ಲಕ್ಷಿ ಯರನಾಳ ಜಯಲಕ್ಷ್ಮಿ ,ಯರೆ, 
ರಾಜರೊಲ್ಮೆಯ ಚೆಲ್ಪಿನೊಡತಿಯರೆ, ಮಂಗಳಂ, 
ನಿಮಗಿರಲಿ ನಲಿದಾಡಿ ನಿತ್ಯ ಶುಭಮಂಗಳಂ ; 
ದೇವರೀಯಲಿ ಮೆಚ್ಚಿ ನಿತ್ಯೋತ್ಸ ವಂಗಳಂ. 

ಮನೆ ಬೆಳಗಿ, ಸಿರಿ ಬೆಳಗಿ, ಮಕ್ಕ ಳ್ಳೆಸಿರ ಬೆಳಗಿ, 
ಭರತವರ್ಷದ ಮುಡಿಯ ಸಾಲಿನಲಿ ಮೇಲ್‌ ಬೆಳಗಿ, 
ಸವಿಯುತಿರಿ ನಾಡೆಲ್ಲ ಹರಸುವ ಸುಖಂಗಳಂ. 
ಮಂಗಳಂ : ಕನ್ನ ಡದ ದೊರೆತನಕೆ ಮಂಗಳಂ. 


ಶುಕ್ರಗೀತೆ 
[ಮೈಸೂರು ವಿಶ್ವವಿದ್ಯಾನಿಲಯದ ಬೆಳ್ಳಿಯ ಹಬ್ಬದ ಕವಿಸಮ್ಮೇಳನದಲ್ಲಿ ಓದಿದ್ದು | 
ಓಂ, ಸಹ ನಾವನತು ; ಸಹ ನೌ ಭುನಕ್ತು; 
ನಹ ವೀರ್ಯಂ ಕರವಾವಹೈ ; 
ತೇಜನಿ ನಾವಧೀತಮಸ್ತು ; 
ಮಾ ವಿದ್ದಿಷಾವಹೈ. 
ಓಂ ಶಾಂತಿಃ ಶಾಂತಿಃ ಶಾಂತಿಃ 


೧ 
ಮೊತ್ತಮೊದಲ", ಬೆಳಕಾಗಲೆಂದಾಗ್ಯ ಬೆಳಕಾಯ್ಕು ; ಬೆಳಕು ಜೆಲುವಾಯ್ಕು ; 
$ಡ ಸಿಡಿದು ಮಿನುಗಿದುವು ಜ್ಯೋತಿಗಳ್‌ ; ಮೂಡಿದರು ಸೂರ್ಯ ಚಂದಿರರು 
ಲೋಕಚಕ್ಸು ಗಳನಿಸಿ, ಸಕ್ಕ ಧರ್ಮ ಗಳಂತೆ, ಕ್ಟ ಮೆ ದಯೆಗಳಂತೆ. 
ಹಸುರ ಸೊಬಗಂ ತೊಟ್ಟು, ಹಾಡುತ್ತ, ಬಾನ್‌ಬಯಲೊಳಾಟವಾಡುತ್ತ, 
ಸೌಂದರ್ಯದಿಂ ತೀವಿ, ಭೂದೇವಿ ಬೆಳಗಿದಳು, ಜೀವ ಪರಮಾತ್ಮರಿಂ ತೊಳಗಿ. 
ಲ ದಿವ್ಯ ದರ್ಶನಂ ಕಣ್ಣುಂಚಿ ನೋಡಿದರ್‌ 
ದಿವಿಜರುಂ, ಖಷಿಗಳುಂ ; ನಲಿದು ಕುಣಿದಾಡಿದರ್‌ ; 
ಪಾಟಿಮಂ ಪಾಡಿದರ್‌-- 
ಓಂ, ತತ್ಸವಿತುರ" ವರೇಣಿಯಂ 
ಭರ್ಗೊದೇವಸ್ಥ ಧೀಮಹಿ, 
ಧಿಯೋ ಯೋ ನಃ ಪ್ರಚೋದಯಾತ್‌, 
ಮತ್ತಮವರಿಂತೆಂದು ಬೇಡಿದರ್‌-- 
ಹಿರಣ್ಮಯೇನ ಪಾತ್ರೇಣ | 
ಸತ್ಯಸ್ಯಾಪಿಹಿತಂ ಮುಖಂ; 
ತತ್‌ ತ್ರಂ ಪೂಷನ್‌ ಅಪಾವೃಣು 
ಸತ್ಯಧರ್ಮಾಯ ದೃಷ್ಟಯೇ. 


ಪ್ಲವ 
ಇನ್ನು ಮೊಂದಂ ಬಯಸಿ ಪೂಟಮಂ ಪೂಡಿದರ್‌ 
ಅಸತೋ ಮಾ ಸದ್ಗ ಮಯ, 
ತಮಸೋ ಮಾ ಜ್ಯೋತಿರ"ಗಮಯ, 
ಮೃತ್ಯೋರ್‌ ಮಾ ಅಮೃತಂ ಗಮಯ. 
ಇಂದಿಂಗಮೆಮಗದುವೆ ದರ್ಶನಂ, ಒಯಸಿದುದೆ ಆ ಅಮೃತಪುತ್ರರ್‌. 
ಬ್ರಹ್ಮಮೀ ವಿಶ್ವಂ ; ಬ್ರಹ್ಮಮುಂ ಪೂಕ್ಲಮೆನೆ ನನ್‌ ಜೆಲುವೊ ನಮ್ಮ ಬಾಳ್‌ ಚೆಲುವು, 
ಏನ್‌ ನಲಿವೊ ನಮ್ಮ ನಲಿವಾತ್ಮ್ಮ ನಾನಂದಂ | 


೨ 
ಆನಂದವರಿಯದರ್‌, 


ಆತ್ಮ ವನೆ ಒಲ್ಲದರ್‌, 
ಬಾನ ಗಡಿಯಲಿ ಗಿಡಿದ ಕತ್ತಲೆಯ ಗುಹೆಯೊಳಡಗಿರ್ದರಾ ಅಸುರರ್‌ 
ಕೇಳ ರಾ ಪಾಟಮಂ ಸಲ್ಕೊರೆದು, ಕಣ್ಣಿರಿಯೆ ಕಂಡರಾ ಬಿಡುಗಣ್ಣ ಬೆಳಕನ್‌, 
ಫೊಳೆದು ಪೊಳೆಯಿಸುತಿರ್ಪ ಬಿಳಿಯ ಬಾನ್‌ಬೆಳಕನ್‌. 
ಮೈಲ್ಲಮ್ಮೆನೆ ನುಸುಳಿ ದೇವರಾವರಣದಲ್ಲಿ ಆಳ ತೋಟಿದಲಿ, 
ತೆಕ್ಕೆತಿಕ್ಕೆ ಯೊಳೆದ್ದು ಹೊರಬಿದ್ದು, ಕಾರಿರುಳ ಮೊತ್ತಂಗಳಾಗಿ, 
ಪೊಗೆಯಾಗಿ, ನೊಣೆವ ಪಡಿನೆಳಲಾಗಿ, ನಂಜಾಗಿ, ಕಣ್ಣಮಂಜಾಗಿ, 
ಮುತ್ತಿ ಮರುಳ್ಲ್ಸೊಳಿಸಿದರ್‌ ಸಂಶಯಂಗಳನೊತ್ತಿ, ಪಾಪಮಂ ಬಿತ್ತಿ. 
ಅಲ್ಲದುದನಹುದೆಂದು, ಅಹುದನಲ್ಲೆಂದು, 
ಇಲ್ಲದುದನಿಹುದೆಂದು, ಇಹುದನಿಲ್ಲೆಂದು, 
ನಲ್ಲದಂ ಪೊಲೆಯೆಂದು, ಪೊಲೆ ನಲ್ಲದೆಂದು, 
ತಿರಿಸಿದರ್‌ ಮಾಯಾವಿಗಳ್‌ ಬಾಳ್ತ ಮಕ್ಕಳಂ ಸಾವ ಸಂಸಾರ ಸುತ್ತಿ, 
ಪಲ ಪೆಸರ್‌, ಪುರುಳೊಂದು, 
ಪಲ ತೆರನ್‌, ನೆರನೊಂದ್ಳು- 
ಅಹಿ, ವೃತ್ರ, ಮಾರ, ಕಲಿ, ಅಹ್ರಿಮನ್‌, ಸ್ಫತಾನ್‌ ! 
ಕ 
ಅಂದು ಮೊದಲಾದುದೇ ದೇವಾಸುರಂ | 
ಬಂದು ಕೊನೆಗಾಣ್ಸುದೋ ದೇವಾಸುರಂ | 


೧೯೪೧, 


೪೦ 
ಪಸುಳೆವೋಲ್‌ ನಿಲ್ವಾಳ ನಿಲವು | 
ಏನ್‌ ಜೆಲ್ತು ಚಲ್ಕು | 


ಓ ಪಂಪ, ನೀನ್‌ ತುಂಬಿ ತೊರೆದೊಅತೆ ಪರಿವುದಿನ್ನು 0. 
ಸಾವಿರಂ ಸಂದುಮದು ಪ ಪರಿವುದಿನ್ನು ೦ 
ಅದನೆ ಬಸವಣ್ಣನ್‌, 
ಅದನೆ ಕುವರವ್ಯಾಸನ್‌ 

ಇನ್ನೊಮ್ಮೆ ಸಾಜುದರ್‌ ತಮ್ಮ ಕಣ್ಣನ್‌ ಕಂಡು 
ಪೊಸಪೊಸತು ಪರಿಯಿನ್‌, 

ಆಳ ಬಾಲನ್‌ ಕಡೆವ ಶಿವಕಲೆಯ ಕೃಪೆಯಿನ್‌ : 

ಅದು ಶಿವಂ, ಸತ್ಯಮದು, Fo 

ಗುರು ಸಂಸ, ಓ ತಂದೆ ಪಂಪಾ, 

ತೆಂಕನಾಡನ್‌ ಮಖೆಯಲಾಟದೆಲೆ ಜೀವಾ 
ಮಣೆಯದಿರು, ಪರಸು, ಸಮ್ಮ ನ 

ಪಡೆಯ ಕರ್ನಾಟಿಕಂ ಮತ್ತೊರ್ಕೆ ಕ! ಸ 

ಎಳೆಯ ಕರ್ನಾಟಕಂ ಪೊಸಪುಟ್ಟು ಪುಟ್ಟು ಗೆ! 

ಪಿರಿಯತನಮನ್‌ ಮಖೆಿತ ಕಿಬುನುಕ್ಕಳನ್‌ ಪ ಪರಸು, 
ಪರಸು ನೀನ ನಮ್ಮ ನ್‌. 


ಪಂಪನೆ ಒರತೆ 


(ಸಾನಿರ ವರ್ಷದ ಹಬ್ಬದಲ್ಲಿ) 
ಸದಿನೂಲು ನೆಖಸೆಯೆ, ಪಿರಿದೊಸಗೆ ಮೆಅೆಯೆ, 

ಪುಲಿಗೆಲೆಯ ತಿರುಳ ಕನ್ನ ಡದ ಪುರುಳ 
ರಸರಸದ ಬಾವಿ ಮನೆಮನೆಗೆ ತೀವಿ 
ತನ್ನೆ ರಡು ಪಾಟು ಮೆಸೆಯೆ, ನೆಲನೊಸೆಯೆ, 

ತನ್ನ ಸೆಟಪೇ ಸೆಅಪು, 

ತನ್ನ ತೇಜವೆ ತೇಒಮ್‌ 

ಎನೆ ಬೆಳಪ ಪಂಪನ್‌ 
ಎಮ್ಮ ತಾಯ್‌ನುಡಿಗೀಗೆ ಪೊಸಪೂಸತು ಫೆಂಪನ್‌ | 


ಓ ಪಂಪ, ಗುರುಪಂಪ, ಏನ್‌ ನೋನ್ಕ ನೋನ್ಸಿಯೋ, 
ಏನ್‌ ಪಾರ್ಕ ಸಾರ್ಫೋ, 
ಕಡೆದಿಟ್ಟೆ ಕಬ್ಬದೊಳ್‌ ಸಂಸಾರಸಾರಮನ್‌, 
ಮಾನಮನ್‌, ದಾನಮನ್‌, ಧೀರ ಗಾಂಭೀರ್ಯಮನ್‌, 
ಧರ್ಮಮನ್‌, ಕರ್ಮಮನ್‌, ಶಿವನದದ ಮರ್ಮಮನ್‌, 
ಸ್ವಸ್ವಮನ್‌ | 
ನಿನ್ನು ಸಿರ್‌ ತುಂಬಿ, 
ನಂಬುವುದೆ ನಂಬಿ, 
ರನ್ನ ನುಂ, ಚಾವುಂಡರಾಯನುಂ ಕಂಡರ" 
ಬೆಳ್ಳೊಳದ ಕಗ್ಗ ಲ ಕೋಡಿನೊಳ್‌ ದೇವರಾ ಬಿಂಬಮನ್‌, 
ಕಂಡು ಕಡೆದಿಟ್ಟರ್‌ 
ಪಾಟುವಾ ಪಾರ್ಕೊಂದನಿಳೆಗೆ ತಡೆದಿಟ್ಟಿ ರ್‌- 
ಕಲೆಯ ಸೌಂದರ್ಯಂ, ಜೀವದೌನ್ನ ತ್ಯಂ, 
ಶಪದೊಂದು ಭಾಗ್ಯಂ, ಕ್ರಾಂತಿಯೊಳ" ಶಾಂತಿ, 


೧೯೪೧. 


೪೦ 
ಪಸುಳೆವೋಲ್‌ ನಿಲ್ವಾಳ ನಿಲವು! 
ಏನ್‌ ಚೆಲ್ತು ಜೆಲ್ಹು ! 


ಓ ಪಂಪ, ನೀನ್‌ ತುಂಬಿ ತೊರೆದೊಅತೆ ಪರಿವುದಿನ್ನು ೦. 
ಸಾವಿರಂ ಸಂದುಮದು ಪರಿವುದಿನ್ನು ೦ 
ಅದನೆ ಬಸವಣ್ಣನ್‌, 
ಅದನೆ ಕುವರವ್ಯಾಸನ್‌ 

ಇನ್ನೊಮ್ಮೆ ಸಾಜುದರ್‌ ತಮ್ಮ ಕಣ್ಣನ್‌ ಕಂಡು 
ಪಫೊಸೆಪೊಸತು ಪರಿಯಿನ್‌, 

ಆಳ ಬಾಟನ್‌ ಕಡೆವ ಶಿವಕಲೆಯ ಕೃಪೆಯಿನ್‌ : 

ಅದು ಶಿವಂ, ಸತ್ಸಮದು, ಸುಂದರಂ. 

ಗುರು ಪಂಪ, ಓ ತಂದೆ ಪಂಪಾ, 

ತೆಂಕನಾಡನ್‌ ಮಹೆಯಲಾಣದೆಲೆ ಜೀವಾ, 
ಮಣಖಯದಿರು, ಪರಸು, ಪರಸೆಮ್ಮ ನ್‌, 

ಪಡೆಯ ಕರ್ನಾಟಕಂ ಮತ್ತೊರ್ಕೆ ಕಟ್ಟು ಗೆ! 

ಎಳೆಯ ಕರ್ನಾಟಿಕಂ ಪೊಸಪುಟ್ಟು ಪುಟ್ಟುಗೆ | 
ಪಿರಿಯತನಮನ್‌ ಮಖಯೆತ ಕಿಲುಮಸ್ತಳನ್‌ ಹರಸ, 


ಪರಸು ನೀನೆಮ್ಮನ್‌. 
(ಟೂ 


ಧರ್ಮಯುದ್ಧ 
(ಮಯಿ ಸಂನ್ನಸ್ಥ ಯುದ್ಧ್ಯಸ್ಮ) 

ಮಂಗಳಂಗಳನಿಳೆಯ ಸರ್ರ ಜ 
ನಂಗಳಿಗೆ ನಲಿದೀವ ನಿ ನೆ 
ಮಂಗಳಾತ್ಮ ನ ಕೃಪೆಯೆ, ಮುಕ್ಕರ ಬೀಡೆ, ಕಾಪಾಡು. 
ಕಂಗೆಡುವ ಮದದುಬ್ಬಿ ನಲಿ ರಣ 
ದಂಗಣದ ಕಾಳ್ವಿಚ್ಚನಿ ಸಿ 
ಭಂಗಪಡುವ ದುರಾಸೆಯಡಗಿಸಿ ನಡಸು ಮಕ್ಕಳನು. 

ಹಿಂದೆ ಅಸುರರು ಕೊಬ್ಬ, ಸುರನರ 
ರಂದಬಾಳನು ಮೆಟ್ಟಿ, ಹಿಂಸಾ 
ನಂದ ಯೋಗಿಗಳಾಗಿ ಭೂಮಿಗೆ ಭಾರವೆನಿಸಿರಲು, 
ತಂದೆ, ನೀ ಮಾಧವನುಮಾಧವ 
ನೆಂದು ಪರಿಪರಿ ಪೊಗಳೆ, ಕರಗಿದೆ, 
ನೊಂದೆ, ಬಿಡಿಸಿದೆ ಲೋಕಕಂಟಿಕರಿಂದ ಭಕ್ಕರನು. 


I 


ಯುದ್ಧವಂಬ ಪಿಶಾಚ ಯಜ್ಞ 
ಬದ್ಧರಹ ರಾಕ್ಸ್‌ ಸರ ಸಾಹಸ 
ಬುದ್ದಿ ಕೌಶಲವೇಸೆ? ಐಸಿರಿಯೇಕೆ ? ಬಿಸುಡು, ಸದು! 
ಯುದ್ಧವೇ ತಂದೊಡ್ಡೆ, ಯುದ್ಧವ 
ಯುದ್ಧದಿಂದಲೆ ಯಜ್ಞ ಮಾಡುವ 
ಸಿದ್ದಿಯನು ನೀ, ದೇವ, ಬೆಸೆಸಿದೆ ಒಗವನುದ್ದರಿಸೆ. 


ಬೇಡುವೆವು, ಬಾ, ಸುಜನಪಾಲಕ. 
ಹೂಡು ಧರ್ಮವ, ಧರ್ಮರಕ್ಕ ಕ 
WM 
ನಾಡ ಕಾವಲ ದಳಕೆ ಕೂಡಲಿ ನಾಡ ಬಲನೆಲ್ಲಾ 


೪೨ 
ಓಡಿಹೋಗಲಿ ಭಯದ ನುಡಿಗಳು, 
ಮೂಡಿ ತೂಗಲಿ ನಗುತ ಬೆಳೆಗಳು, 
ನೀಡು ದಯವನು ದಣಿಗೆ, ನೆಮ್ಮದಿ ಬದುಕ ಬಡವನಿಗೆ. 


ಕೆಣಕಿದರೆ ಬಿಡದೆತ್ತಿಕೊಂಡೆವು-- 
ಮಣಿಷೆವೇ ನಾವಿನ್ನು ? ಕಾಳಗ 
ದಣಿಗೆ ಮುಡಿಪಾಗಿಟ್ಟು ತನುಮನಧನವ ತೇಯುವೆವು ! 
ಯಣವಿದಲ್ಲವೆ ಭರತಮಾತೆಯ ? 
ಬುಣವಿದ್ದ್ಲವೆ ದೇವಸಿತ್ಯಯಸಿ 
ಗಣದ? ಮಡಿದಾ ಸತ್ಯಧರ್ಮ ಸ್ಪತಂತ್ರ ಸಾಧಕರ? 


ಗೆದ್ದುಬಿಟ್ಟೆ ವು! ಹುಬ್ಬ ಹಾರಿಸಿ 
ಮದ್ದು ಗುಂ೦ಡನು ಸುರಿಸಿ, ಹೊಸೆ ಹುಸಿ 
ಸುದ್ದಿಗಳ ತೂರಾಡಿ, ನಂಬಿಸಿ, ಕೆಂಡಮಳೆಗರೆದು, 
ಬಿದ್ದು ಹಣ್ಣಳ ಮೇಲೆ, ಹಸುಳೆಯ 
ಗುದ್ದಿ, ದಾಸ್ಪವ ಹೊರಿಸಿ-ನಲಿವಿರ 
ಗೆದ್ದು ಬಿಟ್ಟಿ ವು! ಎನುತ ?—ಗೆಲುವಿರ ನೀವು ದೇವರನು! 


ಗೆಲವು ನಮ್ಮದು, ವಾಯಕಾರರೆ ! 
ಗೆಲವು ನಮ್ಮದು, ದ್ರೋಹಿಗಳ! ಫಡ 
ಗೆಲವು ನಮ್ಮ ದು, ನಮ್ಮ ದಿವ್ಯ ಜ್ಯೋತಿ ನಮಗಿಹನು ; 
ಗೆಲವು ಶ್ರೀ ಜಯಚಾಮರಾಜಗೆ! 
ಗೆಲವು ಬಿಡುತೆಗೆ, ಸಾಧು ಜನತೆಗೆ, 
ಗೆಲವು ಶಾಂತಿಯ ಸರ್ವ ಸಮತೆಯ ಸುಖದ ಜೀವನಕೆ | 
ಮಂಗಳಂಗಳನಿಳೆಯ ಸರ್ರ ಜ 


ನಂಗಳಿಗೆ ನಲಿದೀವ ನಿತ್ಯನೆ, 
ಮಂಗಳಾತ್ಮನೆ, ಒಲವೆ, ಮುಕ್ತರ ನಲಿವೆ, ಕಾಪಾಡು. 


೪ನ್ಠಿ 
ಕಂಗೆಡುವ ಮದದುಬ್ಬಿನಲಿ ರಣ 
ದಂಗಣದ ಕಾಳ್ವಿಚ್ಚನಬ್ಬಿನಿ 
ಭಂಗಪಡುವ ದುರಾಸೆಯನು ಮುರಿ, ಗೆಲಿಸು ಶಾಂತಿಯನು. 


ಕ್ಸಿಂ ಶಾಂತಿಶ್ಶಾಂತಿಶ್ಶಾಂತಿಃ 


೧೯೪೬. 


ಶಿಲಪ್ಪದಿಗಾರಂ 


ಶ್ರೀಯವರು ತಮಿಳು ಸಾಹಿತ್ಯದ ಸಾರವನ್ನು ಕನ್ನ ಡಿಗರಿಗೆ ಓದಗಿಸಿಕೊಡಬಯಸಿ ಒಂದೆರಡು 
ಮಹಾಗ್ರೃ ಂಥಗಳನ್ನು ಕನ್ನಡಕ್ಕೆ ಇಳಿಸಿದ್ದರು, ನಮ್ಮ ದುರ್ದೈವದಿಂದ ಎಲ್ಲವೂ ಗೆದ್ದ ಲಪಾಲಾಗಿ 
ಒಂಡೆರಡು ತುಣುಕುಗಳು ಮಾತ್ರ ಉಳಿದಿವೆ... "" ಶಿಲಪ್ಪ ದಿಗಾರಂ'' ಏಂಬ ಪ್ರ ಸಿದ್ಧ ತಮಿಳು 
ಕಾವ್ಯದ ಕನ್ನಡ ಭಾಷಾಂತರಕ್ಕೆ ಮುನ್ನು ಡಿಯಾಗಿ ಬರೆದುವು ಈ ಹದಿನೇಳು ಸಾಲುಗಳು, 


ನುನ್ನುಡಿ 
ಕೂರ ಕಲೆಮುಗಳ್‌ ಅರಸು ತೊಬೆದಿರ್ದ 
ಜೇರಲ್‌ ಇಳಂಗೋವಡಿಗಳ್‌ ಅರುಳ್ಕ 
ಮುತ್ತಮಿಡ್‌ ಪಾಬ್ಬಿನ ಶಮಿಜ್‌ಮಗಳ್‌ ಪೆತ್ತ 
ನುಣ್‌ತಣ್‌ಜಿಳಗಿನ ಮುತ್ತಿನಮಣಿಯನ್‌ 
ಆರಾ ಅಮರ್ದೆನ ತೀರಾ ತಣನಿನ್‌, 
ಇನ್ನುಂ ತನ್‌ ಪೋಲ್‌ ಕನ್ನ ಡ ಮಕ್ಕಳ್‌ 
ಅರುಂಸೆಹಲ್‌ ಕಾದಲ್‌ ಪೆಣ್ಣಣಿ ಕಲ್ಪಿನ್‌ 
ತಿರುಮಾಪತ್ತಿನಿ ಕಣ್ಣಕಿ ತೊಜುತು 
ಅಖನೆನ ಅಜಿನೇ, ಅಜನೆನ ಅರುಳೇ 
ಎಂದಖಿನಲ್ಪಾಡ್‌ ಬಲ್ರಿಡಿನಿಡಿಗೆನ್ನ 
ಕಂಡ ಕಂಡ ಮಲರ್‌ ಚಲ್ವನೆ ಕೊಂಡು 
ಬಂಡುಣಿ ತನಕೇ ಜೀನೀನ್ಸಂತು, 
ಕಂಡಡೆ, ಕಂಡೆಡೆ ಚಲ್ಪುಗಳಾಯ್ದು 
ತರಳ್ಳಿ ಮನೆಕಡೆ ತರ್ಫೋನ್‌, ಶಂದನ್‌ 
ತಾಯ ಕಯ್ಯೊಳಿಡೆ ಶ್ರೀಯೆಂಬೊರನ್‌-- 
ಬೇಡುವನೊಂದನ್‌ ನಲವಿಂದೀಯೆ, 
ಒಲ್ಬ ಮಕ್ಕಳೂಳ್‌ ಜಲ್ವನಿಡು ತಾಯೆ! 


ಹಾರೈಕ 


ಮದರಾಸು ನಗರದಲ್ಲಿ ಸೇರಿದ ೨೯ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕಳಿಸಿದ ಹಾರೈಕೆ. 


೧. 


೧೦, 


೧೪೯೪೫. 


ಕನ್ನ ಡನುಡಿಪಯಿರ್‌ ಮುನ್ನಡೆ ತೆನೆತುಂಬಿ, 
PRS) “ಬೆ 
ನ್ನ ಡಕಿಲ್ಲಂ ಪೂನ್ನ ಕೈ, 


. ಬೀಡುಂ ಬಯಲ್‌ ಮಲೆ ಕುಡಿವಾಳ್ಕೆ ಕರು ಜೀನ್‌ 


ಪಾಡುಂ ಪಿಳಿಗೆ ಮೇಣ್‌ ಬಡಿನುಡಿಯುಂ, 


. ಬರವರ ಬಾಯೊಳೊಲವಿಕೈೆ, ಚೆಲುವಿರೈ, 


ನಲವಿರ್ವ, ನಾಡ ಗೆಲನಿರೈ. 


, ಧರ್ಮದ ತಿರುಳಿಕ್ಕೆ, ಕರ್ಮದ ಕಚ್ಚಿ ಕ್ಕೆ, 


ಪೆರ್ಕೆ, ಬಿಗಿ, ನಗೆ, ಸೊಗಸು. 


ಅರುಳಿಕ್ಕಿ, ವೀಡುಂ, ಆರಂ, ಪುರುಳಿಂಪುಂ, 


ಅರಿವಾಟಿಂ, ಪಾಟಿಂ ಪೊಸನೋಟಿಂ, 


ಕ ಒರ್ನಾಡು ಕೂಡುಗೆ ತಾನೇ ಒರ್‌ಪೆರ್‌ಲೋಕಂ- 


ಕರ್ನಾಡು ಕಂಡು ಕಾಣ್ಯೆ ಗಳನ್‌, 


. ಕನ್ನಡ ಕಣ್ಮಣಿಗಳ್‌ ಪೆಣ್ಮಣಿಗಳ್‌ ಕಟ್ಟಾಳ್ಗಳ್‌ 


ಚನ್ನ ನೆಯ ಬಾಳ್ಗೆ ಬೆಳಕಕ್ಳೆ. 


, ಕನಡ ತಾಯ್‌ ವಾಳೆ, ವಾಳೆ ಜೆಂದಮಿಳುಂ, 
Pl f\ (ಸ್ಕಿ 


ಕೂಡಿದೀ ಜೆನ್ನೈಮಾನಾಡು, 


, ಪಳವಾನೇ | ಪೊಸುಲರೇ ! ತಳಿಮಳೆಯೇ | ಜೆಲ್ಪುಬೆಳೆಯೆ | 


ಒಳಗಣ್ಣ ಪಾಕ್ವಯೆ! ನೆನೆಯಿರೆ ನಮ್ಮ ಫೂಲನುಂ. 
ಶ್ರೀಯೆಂಬೊನೊರ್ವನ್‌ ಅಡಿಯೆನೆನ್‌ ಕಾಯೆಂದು 
ಬೇಳ್ಸನ್‌ ಪರಮಾತ್ಮ ನನ್‌. 


—ದ್ರಾನಿಡಗಣ-ತಿ ಪದಿ, ಕುರಳು ಧಾಟಿ 


